ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೧ || 
Volume 151 . 


ಬೆಂಗಳೂರು, ಗುರುವಾರ , ಫೆಬ್ರವರಿ ೨೫ , ೨೦೧೬ ( ಫಾಲ್ಗುಣ ೬ , ಶಕ ವರ್ಷ ೧೯೩೭) 
Bengaluru , Thursday, February 25 , 2016 (Phalguna 6 , Shaka Varsha 1937 ) 


ಸಂಚಿಕೆ ೮ 
Issue 8 


ಭಾಗ ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 

ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ಕಾರ್ಮಿಕ ಸಚಿವಾಲಯ 
ವಿಷಯ: ಇಲಾಖೆಯ ವಿವಿಧ ಕಛೇರಿಗಳಿಗೆ ಸಮಾನ ಸಿಬ್ಬಂದಿ ಒದಗಿಸಿ ಕಾರ್ಯನಿರತಗೊಳಿಸಲು ಸಿಬ್ಬಂದಿ ಪುನರ್ ವಿನ್ಯಾಸದ 

( Revised Staf Pattern ) ಬಗ್ಗೆ - ಆದೇಶ. 
ಓದಲಾಗಿದೆ: 1. ಸಕಾರದ ಆದೇಶ ಸಂ : ಕಾಇ 12 ಕಾಬಾಸೇ 2004(1), ಬೆಂಗಳೂರು, ದಿನಾಂಕ: 19 -08- 2004. 

2. ನಿರ್ದೇಶಕರು, ಕಾರ್ಖಾನೆಗಳು, ಬಾಯ್ದರುಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ ಇವರ ಪ್ರಸ್ತಾವನೆ 

ಸಂಖ್ಯೆ: ಈಎಸ್ಟಿ -1/ಆರ್‌ಪಿಪಿ/ ಸಿಆರ್- 23 /14-15, ದಿನಾಂಕ: 05 -05 - 2014 , 
3 . ಸರ್ಕಾರದ ಆದೇಶ ಸಂ : ಕಾಇ 49 ಕಾಬಾಸೇ 2011, ದಿನಾಂಕ: 21 - 07 - 2012 . ಮತ್ತು ದಿ : 23 - 07 - 2014 , 
4 . ಸರ್ಕಾರದ ಆದೇಶ ಸಂ : ಕಾಇ 49 ಕಾಬಾಸೇ 2011, ದಿನಾಂಕ: 10 - 09 - 2013 


ವ ಛಲ 


ಪ್ರಸ್ತಾವನೆ: 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಂತೆ ಕಾರ್ಖಾನೆಗಳು, ಬಾಯ್ದರುಗಳು ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯ ವಿವಿಧ 
ಕಛೇರಿಗಳ ಪುನರ್ ಸಂಘಟನೆ ಮಾಡಿ ಆಗಿನ ಒಟ್ಟಾರೆ ವೃಂದ ಬಲ 215ರ ಮೀತಿಯೊಳಗೆ ಸಿಬ್ಬಂದಿ ವಿನ್ಯಾಸದ ಆದೇಶ ಹೊರಡಿಸಲಾಗಿತ್ತು. ಅದರಂತೆ 
ಕಳೆದ 10 ವರ್ಷಗಳಿಂದ ವಿವಿಧ ಕಛೇರಿಗಳಲ್ಲಿ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ತದನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಶಾಸಕಾಂಗ 
ಸಮಿತಿಯ 14ನೇ ವರದಿಯಲ್ಲಿನ ಶಿಫಾರಸ್ಸಿನಂತೆ ಸರ್ಕಾರವು ಇತ್ತಿಚೆಗೆ ಉಲ್ಲೇಖ (3) ಮತ್ತು (4)ರಂತೆ ಇಲಾಖೆಗೆ 10 ಹೊಸ ಕಛೇರಿಗಳನ್ನು ಮಂಜೂರು 
ಮಾಡಿರುವುದಲ್ಲದೆ ವಿವಿಧ ವೃಂದದ 42 ಹುದ್ದೆಗಳನ್ನು ಸಹ ಮಂಜೂರು ಮಾಡಿರುತ್ತದೆ. ಇದರಿಂದಾಗಿ ಇಲಾಖೆಯಲ್ಲಿನ ಹಾಲಿ ಸಿಬ್ಬಂದಿ ಸಾಮರ್ಥ್ಯ 215 
ರಿಂದ 257ಕ್ಕೆ ಏರಿರುತ್ತದೆ. ಇಲಾಖೆಯಲ್ಲಿ ಆಗಿರುವ ಗಣಕೀಕರಣ , ವಿವಿಧ ಮಟ್ಟದ ಕಛೇರಿಗಳಲ್ಲಿನ ಕಾರ್ಯ ಒತ್ತಡ ಇತ್ಯಾದಿ ಅಂಶಗಳನ್ನು ಗಣನೆಗೆ 
ತೆಗೆದುಕೊಂಡು ಕಛೇರಿಗಳಲ್ಲಿ ಸಿಬ್ಬಂದಿ ವಿನ್ಯಾಸವನ್ನು ಪುನರ್‌ರೂಪಿಸುವ ಅಗತ್ಯ ಕಂಡು ಬಂದಿರುತ್ತದೆ. ಹೊಸದಾಗಿ ಮಂಜೂರಾಗಿರುವ 10 ಕಛೇರಿಗಳು 
ಸೇರಿದಂತೆ (ಕೇಂದ್ರ ಸ್ಥಾನ ಗುರುತಿಸಿ ಕಛೇರಿಗಳನ್ನು ಸ್ಥಾಪಿಸಬೇಕಿರುತ್ತದೆ) ಇಲಾಖೆಯಲ್ಲಿ ಈಗ ಒಟ್ಟು 48 ಕಛೇರಿಗಳು ( ಪ್ರಧಾನ ಕಛೇರಿ-1, 
ಉಪನಿರ್ದೇಶಕರ ಕಛೇರಿಗಳು - 10, ಹಿರಿಯ ಸಹಾಯಕ ನಿರ್ದೇಶಕರ ಕಛೇರಿಗಳು - 13 , ಮತ್ತು ಸಹಾಯಕ ನಿರ್ದೇಶಕರ ಕಛೇರಿಗಳು - 24) ಕಾರ್ಯನಿರ್ವಹಿಸ 
ಬೇಕಾಗಿರುತ್ತದೆ. ವಿವಿಧ ಕಛೇರಿಗಳಿಗೆ ಹುದ್ದೆಗಳ ಸಮಾನ ಹಂಚಿಕೆ ಇಲ್ಲದೆ ಕೆಲವು ಕಛೇರಿಗಳಲ್ಲಿ ಅನಗತ್ಯವಾಗಿ ಹೆಚ್ಚಿನ ಸಿಬ್ಬಂದಿ ಇದ್ದು ಕೆಲವು ಕಛೇರಿಗಳಲ್ಲಿ 
ಕೆಲಸದ ಒತ್ತಡಕ್ಕೆ ತಕ್ಕಂತೆ ಸಿಬ್ಬಂದಿ ಇಲ್ಲದೆ ಕೆಲಸ ಕಾರ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸಲು ತೊಂದರೆಯಾಗುತ್ತಿದೆಯಾದ ಕಾರಣ ಸದರಿ 
ಕಛೇರಿಗಳಿಗೆ ಈಗಿರುವ ಸಿಬ್ಬಂದಿ ವಿನ್ಯಾಸದಲ್ಲಿ ಬದಲಾವಣೆ ಮಾಡಿ, ಆಯಾ ಮಟ್ಟದ ಪ್ರತಿ ಕಛೇರಿಗಳಲ್ಲಿ ಸಮಾನ/ ಏಕರೂಪದ ಸಿಬ್ಬಂದಿ 
ಒದಗಿಸಬೇಕಾಗಿರುತ್ತದೆಂದು ನಿರ್ದೇಶಕರು ವರದಿಮಾಡಿರುತ್ತಾರೆ. ಅದರಂತೆ ಪ್ರಧಾನ ಕಛೇರಿಯೂ ಸೇರಿ, ವಿವಿಧ ಮಟ್ಟದ ಕ್ಷೇತ್ರ ಕಛೇರಿಗಳಿಗೆ 
ಒದಗಿಸಬೇಕಾಗಿರುವ ವೃಂದ ಬಲದ ವಿವರಗಳನ್ನು ಅನುಬಂಧದಲ್ಲಿ ಒದಗಿಸಿ ಪರಿಷ್ಕತ ಸಿಬ್ಬಂದಿ ಪುನರ್‌ವಿನ್ಯಾಸಕ್ಕೆ ಮಂಜೂರಾತಿ ನೀಡುವಂತೆ 
ನಿರ್ದೇಶಕರು ಸರ್ಕಾರವನ್ನು ಕೋರಿರುತ್ತಾರೆ. 

- ನಿರ್ದೇಶಕರ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ, ಮೇಲೆ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ ಕಾರ್ಖಾನೆ ಬಾಯ್ದರುಗಳು , 
ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯಲ್ಲಿ ವಿವಿಧ ಕಛೇರಿಗಳಿಗೆ ಒದಗಿಸಬೇಕಾದ ಸಿಬ್ಬಂದಿ ವಿವರಗಳನ್ನು ಮರುವಿನ್ಯಾಸಗೊಳಿಸಿ ಈ ಮುಂದಿನ 
ಆದೇಶ ಹೊರಡಿಸಿದೆ. 


(೧೭೭ ) 


ಭಾಗ ೧ 


03 - 12 - 2015 


೧೭೮ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫, ೨೦೧೬ 

ಸರ್ಕಾರದ ಆದೇಶ ಸಂಖ್ಯೆ: ಕಾಇ 80 ಕಾಬಾಸೇ 2014 , ಬೆಂಗಳೂರು, ದಿನಾಂಕ: 03-12 -2015 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ ಕಾರ್ಖಾನೆಗಳು, ಬಾರುಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯಲ್ಲಿ 
ಹಾಲಿ ಇರುವ ವಿವಿಧ ವೃಂದದ 257 ಹುದ್ದೆಗಳನ್ನು ಇಲಾಖೆಯ ವಿವಿಧ ಮಟ್ಟದ ಕಛೇರಿಗಳಿಗೆ ಮರುವಿನ್ಯಾಸಗೊಳಿಸಿ ಈ ಆದೇಶಕ್ಕೆ ಲಗತ್ತಿಸಿರುವ 
ಅನುಬಂಧದಂತೆ ಪ್ರತಿ ಕಛೇರಿಯ ವೃಂದಬಲವನ್ನು ನಿಗಧಿಗೊಳಿಸಿದೆ. ಇನ್ನು ಮುಂದೆ ಈ ಆದೇಶಕ್ಕೆ ಲಗತ್ತಿಸಿರುವ ಅನುಬಂಧದಲ್ಲಿರುವಂತೆ ಆಯಾ 
ಕಛೇರಿಗಳಿಗೆ ನೀಡಿರುವ ವೃಂದ ಬಲದೊಡನೆ ಕಾರ್ಯನಿರ್ವಹಿಸತಕ್ಕದ್ದೆಂದು ಆದೇಶಿಸಿದೆ. 

ಮೇಲಿನ ಪ್ರಕ್ರಿಯೆಯಿಂದ ಉದ್ಭವಿಸುವಂಥ ಹೊಸ ಕಛೇರಿಗಳ ಸ್ಥಾಪನೆ, ಅಧಿಕಾರಿ/ ನೌಕರರ ಸ್ಥಾನಪಲ್ಲಟ ಹಾಗೂ ಇತರೆ ಆಡಳಿತಾತ್ಮಕ 
ಕಾರ್ಯವ್ಯವಸ್ಥೆಯನ್ನು ಪ್ರಚಲಿತ ವರ್ಗಾವಣೆ ಮಾರ್ಗಸೂಚಿಗಳ ಅನುಸಾರ ಕೈಗೊಳ್ಳಲು ಸಹ ನಿರ್ದೇಶಕರಿಗೆ ಅನುಮತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಲಕ್ಷ್ಮೀದೇವಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ( ಪ್ರ) 

ಕಾರ್ಮಿಕ ಇಲಾಖೆ , (ಕಾರ್ಖಾನೆಗಳು ಮತ್ತುಬಾರುಗಳು). 
ಸರ್ಕಾರದ ಆದೇಶ ಸಂಖ್ಯೆ: ಕಾಇ 80 ಕಾಬಾಸೇ 2014 , ದಿನಾಂಕ: 03 -12 - 2015 
DETAILS OF REVISED STAFF PATTERN IN THE DEPARTMENT OF FACTORIES, BOILERS, INDUSTRIAL SAFETY AND HEALTH 

PART - 1 

Head office: 
Nomenclature of the office and Head Quarters : Office of the Director of Factories , Boilers, Industrial Safety and Health . 
Sl. No . Designation and No. ofposts (Revised cadre 

strength ) 
Office of the Director of Factories , Boilers , Industrial Safety and Health 


Remarks 


OFFICER s CADRES ( GROUP A & B ) 


Director of Factories , Boilers, Industrial Safety and Health 


_ 01 


H . D . D . 


Joint Director of Boilers 


Joint Director of Factories 


1 - PLAN 


Joint Director of Factories (Medical) 


Occupational Health Specialist 


Administrative Officer 


Gazetted Manager 


Accounts Superintendent 


_ 01 


STAFF S CADRES ( C & D ) 


Superintendent 


05 


| 


Legal Assistant 


| 01 | 


First Division Assistant 


16 | 


4 - PLAN 


2 -PLAN 


Stenographer 
Senior Typist 
Second Division Assistant 


03 | 
_ 02 


10 


1 -PLAN 


Senior Driver 


01 


Driver 


04 


1 -PLAN 


Jamedar / Record Attendar 


Cycle Orderly (2 ) Peons (6 ) 

TOTAL CADRE STRENGTH IN THE HEAD OFFICE 


Note : After restructuring of staff pattern in various offices the Cadre strength in head office is reduced from 68 to 64. Accordingly work 
composition in various sections / compilation has to be revised and new job chart to be issued . 


ಭಾಗ ೧ 


026 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫ , ೨೦೧೬ 
JoorOW e8ey Joss : 102 80 DIC 2014 , OD07 : 03 - 12 – 2015 

PART- 11 

(FIELD LEVEL OFFICES) 
Nomenclature of the office and 

Designation and no . of posts 
Head Quarters : 

(Revised Cadre Strength ) 
2 

3 


Remarks 


No. 1 


FACTORY WING OFFICES 


Factories , 


01 


Head of the Office 


Deputy Director of 
Division - 1 , Bengaluru . 


Deputy Director of Factories (DDO ) 
Gazetted Manager (DO ) 
First Division Assistant 


01 


01 
01 


01 


Second Division Assistant 


02 


01 


Factories, 


01 


Head of the Office 


Deputy Director of 
Division - 2 , Bengaluru . 


Group -D 
Deputy Director of Factories (DDO ) 
Gazetted Manager (DO ) 
First Division Assistant 


01 


01 


Second Division Assistant 


Group -D 


01 


01 


Head of the Office 


Deputy Director of 
Division - 3 , Bengaluru . 


01 


Factories, | Deputy Director of Factories (DDO ) 

Gazetted Manager (DO ) 
First Division Assistant 
Second Division Assistant 


01 


02 


Group-D 


Factories, 


Head of the Office 


Deputy Director of 
Division - 4 , Bengaluru . 


Deputy Director of Factories (DDO ) 
Gazetted Manager (DO ) 


01 


First Division Assistant 


01 


Second Division Assistant 
Group -D 
Deputy Director of Factories (DDO ) 
Executive cum Admin . Assistant 


01 


Head of the Office 


Deputy Director of Factories , Mysuru 
Division -1 , Mysuru. 


First Division Assistant 


Second Division Assistant 


01 


Group -D 
Deputy Director of Factories (DDO ) 


Deputy Director of Factories , 
Mangaluru Division - 1,Mangaluru . 


Head of the office 

( plan ) 


Executive cum Admin . Assistant 


First Division Assistant 


01 


Second Division Assistant 
Group -D 
Deputy Director of Factories ( DDO ) 


01 


7 


Deputy Director of Factories, 
Belagavi Division -1, Belagavi. 


Head of the office 

(Plan ) 


01 


Executive cum Admin . Assistant 
First Division Assistant 
Second Division Assistant 


01 


Group - D 


1 


noso 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫ , ೨೦೧೬ 


ಭಾಗ ೧ 


01 


Head of the Office 


Deputy Director of Factories , Ballari Deputy Director of Factories (DDO ) 
Division , Ballari. 

Gazetted Manager 


First Division Assistant 


Second Division Assistant 


Group-D 


of 


Head of the Office 


Senior Assistant Director 
Factories, Division -5 , Bengaluru . 


Senior Asst. Director of Factories (DDO ) 
Executive cum Admin . Assistant 
Second Division Assistant 


| Group - D 


10 


of 


Senior Asst. Director of Factories (DDO ) 


Head of the Office 


Senior Assistant Director 
Factories, Division -6 , Bengaluru . 


Executive cum Admin . Assistant 
Second Division Assistant 


Group -D 


11 


of 


Senior Asst. Director of Factories (DDO ) 


01 


Head of the Office 


Senior Assistant Director 
Factories, Division -7 , Bengaluru . 


Executive cum Admin . Assistant 


Second Division Assistant 


01 


01 


12 


01 


01 


Head of the Office 


01 


01 


01 


Group -D 
Senior Assistant Director of Senior Asst. Director of Factories (DDO ) 
Factories , Division -8 , Bengaluru . 

Executive cum Admin . Assistant 
Second Division Assistant 

Group -D 
Senior Assistant Director of Senior Asst Director of Factories (DDO ) 
Factories, Division - 9, Bengaluru . 

Executive cum Admin . Assistant 
First Division Assistant 

ion Assistant 

Group -D 
Senior Assistant Director of Senior Asst. Director of Factories ( DDO ) 
Factories, Division - 10 , Bengaluru . 


U1 


Head of the Office 


01 


01 


L 


Ia 


Head of the Office - 

plan 


Executive cum Admin . Assistant 


01 


First Division Assistant 


01 


Group-D 


| 01 


1 


15 


of 


Senior Asst. Director of Factories (DDO ) 


01 


Head of the Office 


Senior Assistant Director 
Factories, Division - 1 , Hubballi. 


Executive cum Admin . Assistant 


01 


01 


First Division Assistant 
Group -D 


16 


of 


Senior Asst. Director of Factories (DDO ) 


Senior Assistant Director 
Factories, Division - 2 , Belagavi. 


Head of the Office - 

plan 


Executive cum Admin . Assistant 


| 01 


First Division Assistant 


Group-D 


Head of the Office 


Senior Assistant Director of 
Factories, Tumakuru Division , 
Tumakuru . 


Senior Asst. Director of Factories (DDO ). 
Executive cum Admin . Assistant 
First Division Assistant 
Group -D 


01 


01 


2000 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫ , ೨೦೧೬ 


neo 


Factories, 


Asst. Director of Factories (DDO ) 


01 


Head of the Office 


Assistant Director of 
Division -11, Bengaluru . 


First Division Assistant 
Second Division Assistant 


01 
01 
01 


01 


Head of the Office 


01 


01 


20 


| 01 


Head of the Office 


01 


| 01 


Group -D 
Assistant Director of Factories , | Asst. Director of Factories (DDO ) 
Division - 12 , Bengaluru . 

First Division Assistant 
Second Division Assistant 

Group - D 
Assistant Director of Factories, Asst. Director of Factories (DDO ) 
Division - 13, Bengaluru . 

Executive cum Admin . Assistant 
Second Division Assistant 

Group - D 
Assistant Director of Factories , Asst. Director of Factories (DDO ) 
Division 14 , Bengaluru . 

First Division Assistant 
Second Division Assistant 

Group - D 
Assistant Director of Factories, Asst. Director of Factories (DDO ) 
Division 15 , Bengaluru .(New Office ) 

First Division Assistant 
Second Division Assistant 


01 


21 


Head of the Office 


01 
| 01 
01 


01 


22 


01 


Head of the Office 


01 


Group -D ( to be appointed on outsourcing ) 
Asst. Director of Factories (DDO ) 


23 


01 


Head of the Office 


Assistant Director of Factories , 
Division - 16, Bengaluru . (New Office) 


First Division Assistant 


01 


Second Division Assistant 


01 


Group -D ( to be appointed on outsourcing ) 


24 


of 


Factories, 


Asst. Director of Factories (DDO ) 


01 


Head of the Office 


Assistant Director 
Division - 2 , Mysuru . 


Executive cum Admin . Assistant 


01 


Second Division Assistant 


01 


01 


Group -D 
Asst. Director of Factories (DDO ) 


25 


Factories , 


01 


Head of the Office 


Assistant Director of 
Division - 2 , Mangaluru . 


Executive cum Admin . Assistant 


Second Division Assistant 


Group -D 


01 


26 


Asst. Director of Factories (DDO ) 


01 


Head of the Office 


Assistant Director of Factories, 
Kolar Division , Kolar. (New office ) 


First Division Assistant 


01 


Second Division Assistant 
Group - D (to be appointed on outsourcing) 
Asst. Director of Factories ( DDO ) 
First Division Assistant 
First 


27 


01 


Head of the Office 


Assistant Director of Factories , 
Ramanagar Division , Ramanagar 
(New office ) 


Second Division Assistant 


Group -D ( to be appointed on outsourcing ) 
Asst. Director of Factories (DDO ) 


Factories , 


Head of the Office 


Assistant Director of 
Hassan Division , Hassan . 


First Division Assistant 


(New office ) 


Second Division Assistant 


Group -D (to be appointed on outsourcing) 


nog 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫ , ೨೦೧೬ 


ಭಾಗ ೧ 


29 


| 01 | Head of the Office 


01 


30 


Head of the Office 


01 


Assistant Director of Factories , Asst. Director of Factories (DDO ) 
Chitradurga Division , Chitradurga . 

First Division Assistant 
(New office ) 

Second Division Assistant 

Group -D (to be appointed on outsourcing) 
Assistant Director of Factories , | Asst. Director of Factories (DDO ) 
Davangere Division , Davangere . 

Executive cum Adm . Assistant 
Second Division Assistant 

Group -D 
Assistant Director of Factories , Asst. Director of Factories ( DDO ) 
Hubballi Division -2 , Hubballi. 

Executive cum Admin . Assistant 
First Division Assistant 
Group- D 


1 


0 


31 


Head of the Office 


32 


Factories , 


Asst. Director of Factories (DDO ) 


01 


Head of the Office 


Assistant Director of 
Koppal Division , Koppal. 


First Division Assistant 


01 


(New office) 


Second Division Assistant 


01 


Group -D ( to be appointed on outsourcing ) 
Asst. Director of Factories (DDO ) 


33 


0 


Head of the Office 


Assistant Director of Factories, 
Gokak Division , Gokak . (New office ) 


First Division Assistant 


01 


34 


01 


Head of the Office 


01 


01 


35 


01 


Head of the Office 


01 


01 


Second Division Assistant 

Group- D ( to be appointed on outsourcing) 
Assistant Director of Factories , Asst. Director of Factories (DDO ) 
Gadag Division , Gadag. (New office ) 

First Division Assistant 
Second Division Assistant 

Group -D ( to be appointed on outsourcing ) 
Assistant Director of Factories, Asst. Director of Factories (DDO ) 
Udupi Division , Udupi. ( New office ) 

First Division Assistant 
Second Division Assistant 

Group - D ( to be appointed on outsourcing ) 
Assistant Director of Factories , Asst. Director of Factories (DDO ) 
Raichur Division , Raichur. 

Executive cum Admin . Assistant 
Second Division Assistant 

Group -D 
Assistant Director of Factories , Asst. Director of Factories (DDO ) 
Kalaburagi Division , Kalaburagi. 

Executive cum Admin . Assistant 
Second Division Assistant 

Group- D 
Assistant Director of Factories , Asst. Director of Factories (DDO ) 
Shivamogga Division , Shivamogga . 

Executive cum Admin . Assistant 


36 


01 


Head of the Office 


01 


01 


01 


37 


Head of the Office 


01 


Plan 


01 


38 


Head of the Office 


01 


01 


Second Division Assistant 
Group -D 

BOILER WING OFFICES 
Deputy Director of Boiler (DDO ) 


01 


Head of the office 


Deputy Director of Boilers , Belagavi 
Division , Belagavi. 


First Division Assistant 


Second Division Assistant 
Group - D 


01 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫ , ೨೦೧೬ 


nesa 


Deputy Director of Boilers , 
Davanagere Division , Davanagere . 


Deputy Director of Boiler (DDO ) 


01 | Head of the office 

plan 


2 


01 


First Division Assistant 
Second Division Assistant 
Group- D 
Senior Assistant Director of Boilers (DDO ) 
First Division Assistant 


01 


Head of the office 


Senior Assistant Director of Boilers , 
Division - 1 , Bengaluru . 


01 


Second Division Assistant 


01 


Group- D 


01 


01 


Head of the office 


Senior Assistant Director of Boilers , 
Division - 2 , Bengaluru . 


Senior Assistant Director of Boilers (DDO ) 
First Division Assistant 


01 


Second Division Assistant 


01 


01 


Group -D 
Senior Assistant Director of Boilers (DDO ) 


Head of the office 


Senior Assistant Director of Boilers, 
Kalaburagi Division , Kalaburagi. 


First Division Assistant 


Second Division Assistant 
Group -D 
Senior Assistant Director of Boilers (DDO ) 


01 


Head of the office 


Senior Assistant Director of Boilers , 
Hubballi Division , Hubballi. 


First Division Assistant 


Second Division Assistant 


01 


Group -D 


01 


7 


Assistant Director of Boilers (DDO ) 


01 


Head of the office 


Assistant Director of Boilers , Mysore 
Division ,Mysuru . 


First Division Assistant 


01 


Second Division Assistant 


01 


Group- D 


01 


Assistant Director of Boilers (DDO ) 


Head of the office 


Assistant Director of Boilers , 
Shivamogga Division , Shivamogga . 


01 


First Division Assistant 
Second Division Assistant 


01 


Group - D 


01 


Assistant Director of Boilers ( DDO ) 


01 


Head of the office 


Assistant Director of Boilers, 
Mangaluru Division , Mangaluru . 


First Division Assistant 


01 


Plan 


Second Division Assistant 


011 


Group - D 


Plan 


01 
01 
01 


Plan 


10 Assistant Director of Boilers , (BTTE Assistant Director of Boilers ( DDO ) 
Cell) Bengaluru . (attached to Head 

First Division Assistant 
Office ) 

Second Division Assistant 
Total number of posts in Boiler wing Officers 

Total Cadre Strength of Field Level Offices of Factory wing 


39 
193 


PR . 01 
SC . 50 


ಲಕ್ಷ್ಮೀದೇವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , ( ಪ) 
ಕಾರ್ಮಿಕ ಇಲಾಖೆ, (ಕಾರ್ಖಾನೆ ಮತ್ತು ಬಾಯ್ದರುಗಳು). 


ಭಾಗ ೧ 


೧೮೪ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫ , ೨೦೧೬ 

ಕಾರ್ಮಿಕ ಸಚಿವಾಲಯ 
ವಿಷಯ : ಕೊಪ್ಪಳ ಜಿಲ್ಲೆ ಯಲಬುರ್ಗಾ ನಗರದಲ್ಲಿ ಸರ್ಕಾರಿ ಮಹಿಳಾ ಕೈಗಾರಿಕಾ ತರಬೇತಿ ಸಂಸ್ಥೆ 

ಕಟ್ಟಡಕ್ಕೆ ಜಮೀನನ್ನು ದಾನ ಮಾಡಿದ ಕುಟುಂಬದ ಹೆಸರನ್ನು ಇಡುವ ಬಗ್ಗೆ . 
ಓದಲಾಗಿದೆ: ಆಯುಕ್ತರು, ಉದ್ಯೋಗ ಮತ್ತು ತರಬೇತಿ ಇಲಾಖೆ ಇವರ ಪತ್ರ ಸಂಖ್ಯೆ: 

ಉತನಿ/ತ/ಕಟ್ಟಡ/ ವಿವ -29/2007 -08 ದಿನಾಂಕ : 08/07 /2015 . 
ಪ್ರಸ್ತಾವನೆ: 

ಮೇಲೆ ಓದಲಾದ ಆಯುಕ್ತರು , ಉದ್ಯೋಗ ಮತ್ತು ತರಬೇತಿ ಇಲಾಖೆ ಇವರ ಪತ್ರದಲ್ಲಿ ಮಾನ್ಯ ಶಾಪುರ ಶ್ರೀ ಬಸವರಾಜ ಲಾಲೂಶೆಟ್ಟಿ ರವರು 
ಶ್ರೀಮತಿ ಶಾರದಾ ಉಳ್ಳಾಗಡ್ಡಿ ಮತ್ತು ಶ್ರೀಮತಿ ದಾಕ್ಷಾಯಿಣಿ ಬಸವರಾಜ್ ಉಳ್ಳಾಗಡ್ಡಿ ಇವರ ಹೆಸರಿನಲ್ಲಿರುವ ಸರ್ವೆ ನಂ : 144/ ೨ ರಲ್ಲಿ 2 ಎಕರೆ 1 ಗುಂಟೆ 
ಮತ್ತು ಸರ್ವೆ ನಂ . 144/ ಬ ರಲ್ಲಿ 2 ಎಕರೆ 2 ಗುಂಟೆ ವಿಸ್ತೀರ್ಣದ ಒಟ್ಟು 4 ಎಕರೆ 3 ಗುಂಟೆ ಜಮೀನಿನ ಪೈಕಿ ಸುಮಾರು 75 ರಿಂದ 80 ಲಕ್ಷ ರೂ . 
ಬೆಲೆಯ 3 ಎಕರೆ ಜಮೀನನ್ನು ದಾನರೂಪದಲ್ಲಿ ಉಚಿತವಾಗಿ ಕೈಗಾರಿಕಾ ತರಬೇತಿ ಸಂಸ್ಥೆ , ಯಲಬುರ್ಗಾಗೆ ನೀಡಲು ಲಿಖಿತವಾಗಿ ಒಪ್ಪಿರುವುದಾಗಿ 
ತಿಳಿಸುತ್ತಾ, ಸದರಿ ಸಂಸ್ಥೆಗೆ ದಾನಿಯವರ ಅತ್ತೆಯವರಾದ ದಿ|| ಶ್ರೀಮತಿ ಶಿವಮ್ಮ ಗಂಡ ಶಂಕರಗೌಡ ಉಳ್ಳಾಗಡ್ಡಿಯವರ ಹೆಸರನ್ನು ಇಡಲು ಸರ್ಕಾರ 
ಒಪ್ಪಿದಲ್ಲಿ ಜಮೀನನ್ನು ಉಚಿತವಾಗಿ ನೀಡುತ್ತೇವೆಂದು ತಿಳಿಸಿರುವುದಾಗಿ ತಿಳಿಸಿರುತ್ತಾರೆ. ಸದರಿ ಸಂಸ್ಥೆಯ ಕಟ್ಟಡ ನಿರ್ಮಾಣ ಮಾಡಲು ನಬಾರ್ಡ್ 
ಆರ್. ಐ . ಡಿ.ಎಫ್ -19ರ ಅಡಿಯಲ್ಲಿ ಮಂಜೂರಾತಿಯಾಗಿದ್ದು, ಇದರ ಅಂದಾಜಿನ ಮೊತ್ತ ರೂ . 254. 00 ಲಕ್ಷಗಳಾಗಿದ್ದು, ಈಗಾಗಲೇ ಸದರಿ ಸಂಸ್ಥೆ 
ಪ್ರಾರಂಭವಾಗಿ 7 ವರ್ಷ ಕಳೆದರೂ , ಸದರಿ ಸಂಸ್ಥೆಯ ಸ್ಥಳದಲ್ಲಿ ಇದುವರೆಗೆ ಸರ್ಕಾರಿ ಜಮೀನು ಮಂಜೂರಾತಿಯಾಗದೇ ಇರುವುದರಿಂದ, ತರಬೇತಿದಾರರ 
ಹಿತದೃಷ್ಟಿಯಿಂದ ದಾನಿಗಳ ಮನವಿಯನ್ನು ಪರಿಗಣಿಸಿ , ಸದರಿ ಜಮೀನನ್ನು ಮೇಲೆ ತಿಳಿಸಿರುವ ಸಂಸ್ಥೆಗೆ ದಾನವಾಗಿ ಪಡೆಯಲು ಅನುಮತಿ ನೀಡಿ, ದಾನಿಗಳ 
ಕೋರಿಕೆಯಂತೆ ಸದರಿ ಸಂಸ್ಥೆಗೆ "ಶ್ರೀಮತಿ ಶಿವಮ್ಮ - ಶಂಕರಗೌಡ ಉಳ್ಳಾಗಡ್ಡಿ" ಯವರ ಹೆಸರು ಇಡಲು ಸರ್ಕಾರದ ಆಡಳಿತಾತ್ಮಕ ಅನುಮತಿ 
ನೀಡಬೇಕೆಂದು ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿದ ನಂತರ ಕೆಳಗಿನಂತೆ ಆದೇಶಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ ಕಾಣ 346 ಇಟಿಐ 2015 ಬೆಂಗಳೂರು, ದಿನಾಂಕ:09 / 09 /2015 . 
ಶ್ರೀಮತಿ ಶಾರದಾ ಉಳ್ಳಾಗಡ್ಡಿ ಮತ್ತು ಶ್ರೀಮತಿ ದ್ರಾಕ್ಷಾಯಿಣಿ ಬಸವರಾಜ್ ಉಳ್ಳಾಗಡ್ಡಿ ಇವರ ಹೆಸರಿನಲ್ಲಿರುವ ಸರ್ವೆ ನಂ : 144/ ೨ ರಲ್ಲಿ 2 ಎಕರೆ 
1 ಗುಂಟೆ ಮತ್ತು ಸರ್ವೆ ನಂ . 144 / ಬ ರಲ್ಲಿ 2 ಎಕರೆ 2 ಗುಂಟೆ ವಿಸ್ತೀರ್ಣದ ಒಟ್ಟು 4 ಎಕರೆ 3 ಗುಂಟೆ ಜಮೀನಿನ ಪೈಕಿ ಸುಮಾರು 75 ರಿಂದ 80 ಲಕ್ಷ 
ರೂ . ಬೆಲೆಯ 3 ಎಕರೆ ಜಮೀನನ್ನು ದಾನರೂಪದಲ್ಲಿ ಉಚಿತವಾಗಿ ನೀಡಲು ಒಪ್ಪಿದ್ದು, ಕೊಪ್ಪಳ ಜಿಲ್ಲೆ ಯಲಬುರ್ಗಾ ನಗರದಲ್ಲಿ ಸರ್ಕಾರಿ ಮಹಿಳಾ 
ಕೈಗಾರಿಕಾ ತರಬೇತಿ ಸಂಸ್ಥೆಗೆ ಅವರ ಅತ್ತೆಯವರಾದ ದಿ|| ಶ್ರೀಮತಿ ಶಿವಮ್ಮ ಗಂಡ ಶಂಕರಗೌಡ ಉಳ್ಳಾಗಡ್ಡಿರವರ ಹೆಸರನ್ನು ಈ ಕೆಳಕಂಡ 
ಷರತ್ತುಗಳಿಗೊಳಪಟ್ಟು ನಾಮಕರಣ ಮಾಡಲು ಸರ್ಕಾರದ ಮಂಜೂರಾತಿ ನೀಡಿದೆ. 
ಷರತ್ತುಗಳು 

ದಾನಿಗಳು ಇಷ್ಟ ಪಟ್ಟ ಹೆಸರನ್ನು ವಿದ್ಯಾ ಸಂಸ್ಥೆಗೆ ನಾಮಕರಣ ಮಾಡಲು ಕಟ್ಟಡದ ಒಟ್ಟು ಅಂದಾಜಿನ 1:3ನೇ ಭಾಗದಷ್ಟು ಅಥವಾ ಹೆಚ್ಚಿನ ಹಣ 
ನೀಡಿರಬೇಕು. ಇದಕ್ಕೆ ಸಂಬಂಧಿಸಿದಂತೆ ಕಟ್ಟಡ ಎಂದರೆ ಕಟ್ಟಡ ನಿರ್ಮಾಣಕ್ಕಾಗಿ ಶಾಲಾ ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸಲು 
ಅನುಕೂಲವಾಗಿರುವ ಒಂದು ಪೂರ್ಣ ಹಂತವಾಗಿರುತ್ತದೆ. ಕೇವಲ ಒಂದು ಅಥವಾ ಎರಡು ಕೊಠಡಿಗಳಿಗೆ ಅನ್ವಯಿಸುವುದಿಲ್ಲ. 
ಇದಕ್ಕಿಂತ ಕಡಿಮೆ ಮೊತ್ತದ ದಾನ ನೀಡಿದ ಪಕ್ಷದಲ್ಲಿ ಆ ಮೊತ್ತದಿಂದ ಕಟ್ಟಲ್ಪಟ್ಟ ಕೊಠಡಿ, ಒಳಾಂಗಣ ಅಥವಾ ಆ ವಿಭಾಗಕ್ಕೆ ಮಾತ್ರ ಸದರಿ 

ದಾನಿಗಳು ಇಚ್ಛೆಪಟ್ಟ ಹೆಸರನ್ನು ನಾಮಕರಣ ಮಾಡುವ ಅವಕಾಶವಿರುವುದು. 
• ದಾನಿಗಳು ನೀಡುವ ದಾನ ಜಮೀನಿನ ರೂಪದಲ್ಲಿದ್ದು , ಕ್ರೀಡಾಂಗಣಕ್ಕೆ ಉಪಯುಕ್ತವಾಗಿದ್ದರೆ, ಈ ಕ್ರೀಡಾಂಗಣಕ್ಕೆ ದಾನಿಗಳು ಸೂಚಿಸುವ ಹೆಸರನ್ನು 

ನಾಮಕರಣ ಮಾಡಲಾಗುವುದು. 
ಒಬ್ಬರು ಮತ್ತು ಹೆಚ್ಚಿನ ದಾನಿಗಳು ಒಂದೇ ವಿದ್ಯಾ ಸಂಸ್ಥೆಗೆ ದಾನ ನೀಡಿದಾಗ ಆ ವಿದ್ಯಾ ಸಂಸ್ಥೆಯ ಕಟ್ಟಡ ಅಥವಾ ಭೂಮಿಯನ್ನು ವಿಂಗಡಿಸಿ, 
ಪ್ರತಿಯೊಬ್ಬ ದಾನಿಗಳು ಸೂಚಿಸುವ ಹೆಸರನ್ನಿಡಲು ಕ್ರಮ ಜರುಗಿಸಬೇಕು. 
ದಾನಿಗಳು ನೀಡುವ ದಾನ ಹಣದ ರೂಪದಲ್ಲಿದ್ದರೆ ಹಣ ಸ್ವೀಕರಿಸಿ ಸರ್ಕಾರಿ ಖಾತೆಗೆ ಜಮಾ ಮಾಡಿಕೊಂಡ ನಂತರ ಮೇಲ್ಕಂಡ ನಿಬಂಧನೆಗೆ 
ಒಳಪಟ್ಟು ದಾನಿಗಳು ಇಚ್ಛಿಸಿದ ಹೆಸರನ್ನು ವಿದ್ಯಾ ಸಂಸ್ಥೆಗೆ ನಾಮಕರಣ ಮಾಡಲು ಕ್ರಮ ಜರುಗಿಸಬೇಕು. 
ದಾನಿಗಳು ನೀಡುವ ದಾನ ಆಸ್ತಿ ರೂಪದಲ್ಲಿದ್ದರೆ, ದಾನ ಸ್ವೀಕರಿಸುವ ಹಕ್ಕುಪತ್ರದ ದಾಖಲೆಗಳು ನ್ಯಾಯಬದ್ಧವಾಗಿರುವುದನ್ನು ಪರಿಶೀಲಿಸಿ ಸದರಿ 
ಆಸ್ತಿಯನ್ನು ಕಾನೂನು ತೊಡಕುಗಳು ಬಾರದಂತೆ ಶಾಲೆಗೆ ವರ್ಗಾಯಿಸಿಕೊಂಡ ಮೇಲೆ ತಿಳಿಸಿರುವ ನಿಬಂಧನೆಗಳನ್ನು ಪೂರೈಸಿದ ನಂತರ ವಿದ್ಯಾ 
ಸಂಸ್ಥೆಗೆ ದಾನಿಗಳು ಸೂಚಿಸಿದ ಹೆಸರನ್ನು ನಾಮಕರಣ ಮಾಡಲು ಕ್ರಮ ಜರುಗಿಸಬೇಕು. 
ಸ್ವೀಕರಿಸುವ ದಾನ, ವಿದ್ಯಾ ಸಂಸ್ಥೆಗೆ ದಾನಿಗಳು ಸೂಚಿಸುವ ಹೆಸರನ್ನು ನಾಮಕರಣ ಮಾಡಲು ಮಾತ್ರ ಅನ್ವಯವಾಗುತ್ತದೆ. ಸ್ವೀಕರಿಸಿದ ದಾನವನ್ನು 
ಯಾವುದೇ ಕಾರಣಗಳಿಂದಾಗಿ ಹಿಂತಿರುಗಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವಿ. ಪ್ರಕಾಶ್ 
PR, 06 

ಪೀಠಾಧಿಕಾರಿ, 
Sc . 50 

ಕಾರ್ಮಿಕ ಇಲಾಖೆ , (ಉದ್ಯೋಗ ಮತ್ತು ತರಬೇತಿ) 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫ , ೨೦೧೬ 

೧೮೫ 
ಕಾರ್ಮಿಕ ಸಚಿವಾಲಯ 
ವಿಷಯ: ಶ್ರೀ ಕೆ.ರಾಮಚಂದ್ರಪ್ಪ , ಜಂಟಿ ನಿರ್ದೇಶಕರು ( ಪ್ರಸ್ತುತ ಅಮಾನತ್ತು) ಉದ್ಯೋಗ ಮತ್ತು ತರಬೇತಿ 

ನಿರ್ದೇಶನಾಲಯ , ಬೆಂಗಳೂರು ಇವರ ವಿರುದ್ದದ ಲೋಕಾಯುಕ್ತ ಟ್ರ್ಯಾಪ್ ಪ್ರಕರಣ ಸಂಬಂಧ 

ಸರ್ಕಾರಿ ಸೇವೆಯಿಂದ ವಜಾಗೊಳಿಸುವ ಬಗ್ಗೆ. 
ಓದಲಾಗಿದೆ : 1. ಹೆಚ್ಚುವರಿ ಪೊಲೀಸ್ ಮಹಾ ನಿರ್ದೇಶಕರು , ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರ 

ಪತ್ರ ಸಂಖ್ಯೆ : ಲೋಕ್/ ಐಎನ್‌ವಿ( ಜಿ)/ಸಿಟಿ/ಕ್ರೈಂ .1/2011 , ದಿನಾಂಕ: 17 /24 - 02 - 2011. 
2. ಸರ್ಕಾರದ ಆದೇಶ ಸಂಖ್ಯೆ : ಕಾಇ 8 ಇಟಿಐ 2011 ದಿನಾಂಕ: 12 /12/2011 . 
3. ಅಪರ ಪೊಲೀಸ್ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರ ಪತ್ರ 

ಸಂಖ್ಯೆ: ಲೋಕ್/ಐಎನ್‌ವಿ/( ಜಿ) /ಸಿಟಿ/ ಕ್ರೈಂ .1/2011 ದಿನಾಂಕ: 25 /07 /2013. 
4. ಕರ್ನಾಟಕ ಮಾನ್ಯ ಉಚ್ಚ ನ್ಯಾಯಾಲಯದ ಕ್ರಿಮಿನಲ್ ಅಪೀಲು ಸಂಖ್ಯೆ: 707/2013, 

ದಿನಾಂಕ: 15 /07 /2013. 
ಪ್ರಸ್ತಾವನೆ: 

ಮೇಲೆ (1) ರಲ್ಲಿ ಓದಲಾದ ಹೆಚ್ಚುವರಿ ಪೊಲೀಸ್ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ ಇವರ ಪತ್ರದಲ್ಲಿ ಶ್ರೀ ಕೆ. ರಾಮಚಂದ್ರಪ್ಪ , 
ಜಂಟಿ ನಿರ್ದೇಶಕರು (ತ), ಉದ್ಯೋಗ ಮತ್ತು ತರಬೇತಿ ಇಲಾಖೆ, ಬೆಂಗಳೂರು ಇವರು ಶ್ರೀ ಬಿ.ಎನ್. ರೇವಣ್ಣಗೌಡ, ಪ್ರಾಂಶುಪಾಲರು, ಪಷರವಿ 
ನ್ಯಾಷನಲ್ ಐ . ಟಿ. ಐ , ಗಂಡಸಿ ಹ್ಯಾಂಡ್ ಪೋಸ್ಟ್ ಬಳಿ, ಅರಸೀಕೆರೆ ತಾಲ್ಲೂಕು, ಹಾಸನ ಜಿಲ್ಲೆ ಇವರ ಮುಷ್ಟರವಿ ನ್ಯಾಷನಲ್ ಐ. ಟಿ. ಐ ಕಾಲೇಜಿನ 9 
ಜನ ಸಿಬ್ಬಂದಿಗಳನ್ನು ವೇತನ ಸಹಾಯಾನುದಾನಕ್ಕೆ ಒಳಪಡಿಸಿ ಅನುಮೋದನೆ ನೀಡಲು ದಿನಾಂಕ: 04 /01/2011ರಂದು ಉದ್ಯೋಗ ಮತ್ತು ತರಬೇತಿ 
ನಿರ್ದೇಶನಾಲಯ, ಕೌಶಲ್ಯ ಭವನ, ಬನ್ನೇರುಘಟ್ಟ ರಸ್ತೆ, ಡೈರಿ ವೃತ್ತ, ಬೆಂಗಳೂರು ಇಲ್ಲಿ ರೂ . 8.00 ಲಕ್ಷಗಳ ಅಕ್ರಮ ಸಂಭಾವನೆಯನ್ನು 
ಸ್ವೀಕರಿಸುವಾಗ ಬೆಂಗಳೂರು ನಗರ ಲೋಕಾಯುಕ್ತ ಪೊಲೀಸರ ಬಲೆಗೆ ಸಿಕ್ಕಿಹಾಕಿಕೊಂಡಿರುವುದಾಗಿ ವರದಿ ಮಾಡಿರುತ್ತಾರೆ. ಆದ್ದರಿಂದ 
ಶ್ರೀ ಕೆ.ರಾಮಚಂದ್ರಪ್ಪ, ಜಂಟಿ ನಿರ್ದೇಶಕರು ( ತರಬೇತಿ), ಉದ್ಯೋಗ ಮತ್ತು ತರಬೇತಿ ನಿರ್ದೇಶನಾಲಯ, ಕೌಶಲ್ಯ ಭವನ, ಡೈರಿ ವೃತ್ತ, ಬೆಂಗಳೂರು 
ಇವರ ವಿರುದ್ಧ ಗುನ್ನೆ ಸಂಖ್ಯೆ: 1/2011ರಲ್ಲಿ ಆರಕ್ಷಕ ನಿರೀಕ್ಷಕರು ಪೊಲೀಸ್ ವಿಭಾಗ, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ನಗರ ವಿಭಾಗ 
ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿ ಆಪಾದಿತರನ್ನು ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ ಒಳಪಡಿಸಲು ಲಂಚ ನಿರೋಧಕ ಕಾಯ್ದೆ - 1988ರ 
19 (1)( ಬಿ) ಕಲಂನ ಅಡಿಯಲ್ಲಿ ಸರ್ಕಾರದ ಮಂಜೂರಾತಿಯನ್ನು ಕೋರಿರುತ್ತಾರೆ. 

ಮೇಲೆ ( 2) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಶ್ರೀ ಕೆ.ರಾಮಚಂದ್ರಪ್ಪ, ಜಂಟಿ ನಿರ್ದೇಶಕರು ( ತ), ಉದ್ಯೋಗ ಮತ್ತು ತರಬೇತಿ ಇಲಾಖೆ, 
ಬೆಂಗಳೂರು ಇವರನ್ನು ಹುದ್ದೆಯಿಂದ ತೆಗೆದು ಹಾಕುವ ( ವಜಾ ಮಾಡುವ ಅಧಿಕಾರವುಳ್ಳ ಸಕ್ಷಮ ಪ್ರಾಧಿಕಾರವಾದ ಸರ್ಕಾರವು, ಲಂಚ ನಿರೋಧಕ 
ಕಾಯ್ದೆ - 1988ರ ಕಲಂ 7, 13 (1)( ಡಿ) ಜೊತೆಯಲ್ಲಿ ಓದಲಾದ 13( 2) ರ ಪ್ರಕಾರ ಎಸಗಿರುವ ಶಿಕ್ಷಾರ್ಹ ಅಪರಾಧಕ್ಕಾಗಿ ಸಕ್ಷಮ ನ್ಯಾಯಾಲಯದಲ್ಲಿ 
ಅಭಿಯೋಗಗೊಳಿಸಲು ಮಂಜೂರಾತಿಯನ್ನು ನೀಡಿದೆ. 

ಮೇಲೆ (3) ರಲ್ಲಿ ಓದಲಾದ ಅಪರ ಪೊಲೀಸ್ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಇವರ ಪತ್ರದಲ್ಲಿ, ಶ್ರೀ ಕೆ.ರಾಮಚಂದ್ರಪ್ಪ, 
ಜಂಟಿ ನಿರ್ದೇಶಕರು, ಉದ್ಯೋಗ ಮತ್ತು ತರಬೇತಿ ನಿರ್ದೇಶನಾಲಯ , ಬೆಂಗಳೂರು ಇವರ ವಿರುದ್ಧ ನ್ಯಾಯಾಲಯದ ವಿಶೇಷ ಸಿ. ಸಿ. ಸಂ . 3 /2012ರಲ್ಲಿ 
ವಿಚಾರಣೆಯು ನಡೆದಿದ್ದು, ನ್ಯಾಯಾಲಯವು ತನ್ನ ಆದೇಶ ದಿನಾಂಕ: 10 /07 /2013ರಲ್ಲಿ ಆರೋಪಿತರಾದ ಶ್ರೀ ಕೆ.ರಾಮಚಂದ್ರಪ್ಪ, ಜಂಟಿ ನಿರ್ದೇಶಕರು 
ಇವರನ್ನು ತಪ್ಪಿತಸ್ಥರೆಂದು ಪರಿಗಣಿಸಿ, ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ 1988ರ ಕಲಂ 7ರಡಿ ಎಸಗಿರುವ ಶಿಕ್ಷಾರ್ಹ ಅಪರಾಧಕ್ಕಾಗಿ 2 ವರ್ಷ ಕಠಿಣ 
ಸಜೆ ಮತ್ತು ರೂ . 75 , 000/ - ಗಳ ದಂಡ, ದಂಡ ಪಾವತಿಸಲು ತಪ್ಪಿದ್ದಲ್ಲಿ, 4 ತಿಂಗಳ ಸಾದಾ ಸಜೆ ಹಾಗೂ ಕಲಂ 13 (1) ( ಡಿ) ಸಹವಾಚನ 13( 2) ರಡಿ 
ಎಸಗಿರುವ ಶಿಕ್ಷಾರ್ಹ ಅಪರಾಧಕ್ಕಾಗಿ 5 ವರ್ಷ ಕಠಿಣ ಸಜೆ ಮತ್ತು ರೂ . 1, 25,000/ - ಗಳ ದಂಡ, ದಂಡ ಪಾವತಿಸಲು ತಪ್ಪಿದ್ದಲ್ಲಿ, 6 ತಿಂಗಳ ಸಾದಾ 
ಸಜೆ ಅನುಭವಿಸತಕ್ಕದೆಂದು ಆದೇಶಿಸಿರುವುದಾಗಿ ತಿಳಿಸಿರುತ್ತಾರೆ. 

ಮೇಲೆ (4)ರಲ್ಲಿ ಓದಲಾದ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶದಲ್ಲಿ ಮಾನ್ಯ ಲೋಕಾಯುಕ್ತ ವಿಶೇಷ ನ್ಯಾಯಾಲಯವು ನೀಡಿರುವ 
ಶಿಕ್ಷಾರ್ಹ ಅಪರಾಧಕ್ಕಾಗಿ 2 ವರ್ಷ ಕಠಿಣ ಸಜೆ ಮತ್ತು ರೂ . 75 ,000/ - ಗಳ ದಂಡ, ದಂಡ ಪಾವತಿಸಲು ತಪ್ಪಿದ್ದಲ್ಲಿ, 4 ತಿಂಗಳ ಸಾದಾ ಸಜೆ ಹಾಗೂ ಕಲಂ 
13(1) ( ಡಿ) ಸಹವಾಚನ 13 ( 2) ರಡಿ ಎಸಗಿರುವ ಶಿಕ್ಷಾರ್ಹ ಅಪರಾಧಕ್ಕಾಗಿ 5 ವರ್ಷ ಕಠಿಣ ಸಜೆ ಮತ್ತು ರೂ . 1,25,000/- ಗಳ ದಂಡ, ದಂಡ ಪಾವತಿಸಲು 
ತಪ್ಪಿದ್ದಲ್ಲಿ, 6 ತಿಂಗಳ ಸಾದಾ ಸಜೆ ಅನುಭವಿಸತಕ್ಕದೆಂದು ಆದೇಶಿಸಿರುವ ದಂಡನಾದೇಶಕ್ಕೆ ಮಾನ್ಯ ನ್ಯಾಯಾಲಯವು ತಡೆಯಾಜ್ಞೆ ನೀಡಿರುತ್ತದೆ . 

ಸರ್ಕಾರದ ಸುತ್ತೋಲೆ ಸಂಖ್ಯೆ : ಸಿಆಸುಇ 9 ಸೇಇವಿ 95 ದಿನಾಂಕ: 26/06/1996ರಲ್ಲಿ ಸರ್ಕಾರಿ ನೌಕರನು ಕ್ರಿಮಿನಲ್ ನ್ಯಾಯಾಲಯದಲ್ಲಿ 
ದಂಡನೆಗೆ ಗುರಿಯಾಗಿ ಸದರಿ ದಂಡನಾದೇಶದ ವಿರುದ್ದ ಮೇಲಿನ ನ್ಯಾಯಾಲಯದಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿ, ದಂಡನಾದೇಶಕ್ಕೆ ಮೇಲಿನ 
ನ್ಯಾಯಾಲಯವು ತಡೆಯಾಜ್ಞೆ ನೀಡಿದಾಗ ಆತನು ಸಲ್ಲಿಸಿರುವ ಮೇಲ್ಮನವಿಯು ಇತ್ಯರ್ಥವಾಗುವವರೆಗೂ ಕಾಯದೇ ಸಂವಿಧಾನದ ಅನುಚ್ಛೇದ 311(2) 
ರಡಿಯಲ್ಲಿರುವ ಎರಡನೇ ಪರಂತುಕದ ಸಮರ್ಥನೆ ಪಡೆದಿರುವ ಕರ್ನಾಟಕ ನಾಗರಿಕ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು, 
1957ರ ನಿಯಮ 14 (1) ರನುಸಾರ ಶಿಸ್ತಿನ ಕ್ರಮ ತೆಗೆದುಕೊಳ್ಳತಕ್ಕದ್ದು ಒಂದು ವೇಳೆ ಆಪಾದಿತ ಸರ್ಕಾರಿ ನೌಕರನು ಮೇಲಿನ ನ್ಯಾಯಾಲಯದಲ್ಲಿ 
ಖುಲಾಸೆಯಾದರೆ, ಶಿಸ್ತು ಪ್ರಾಧಿಕಾರಿಯು ಆದೇಶವನ್ನು ಪರಿಷ್ಕರಿಸಬಹುದು ಎಂದಿರುತ್ತದೆ. ಈ ಸುತ್ತೋಲೆಯನ್ವಯ ಸಾಬೀತಾದ ಆರೋಪಗಳಿಗಾಗಿ ಕ್ರಿಮಿನಲ್ 
ನ್ಯಾಯಾಲಯವೊಂದರಿಂದ ಶಿಕ್ಷೆಗೆ ಗುರಿಯಾಗುವ ಸರ್ಕಾರಿ ಅಧಿಕಾರಿ / ನೌಕರರನ್ನು ತಕ್ಷಣ ಸೇವೆಯಿಂದ ವಜಾ ಮಾಡತಕ್ಕದ್ದೆಂದು ಉಲ್ಲೇಖಿಸಲಾಗಿರುತ್ತದೆ. 
ಒಂದು ಪಕ್ಷ ಮೇಲ್ಮನವಿ ನ್ಯಾಯಾಲಯ ಶಿಕ್ಷೆಯ ಆದೇಶಕ್ಕೆ ತಡೆ ನೀಡಿದ್ದರೂ ಸಹ ಅಪರಾಧಿ ಎಂದು ನ್ಯಾಯಾಲಯದಿಂದ ಸಾಬೀತಾದ ಆದೇಶ 
ಮುಂದುವರೆಸಿದ್ದಲ್ಲಿ ಅಪರಾಧಿಗಳನ್ನು ಸೇವೆಯಲ್ಲಿ ಮುಂದುವರೆಸಿದಂತಾಗುತ್ತದೆ ಎಂದು ಮಾನ್ಯ ಸರ್ವೋಚ್ಛ ನ್ಯಾಯಾಲಯವು ಹಲವಾರು ಪ್ರಕರಣಗಳಲ್ಲಿ 
ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವುದರಿಂದ ಹಾಗೂ ಮೇಲೆ (3) ರಲ್ಲಿ ಓದಲಾದ ಅಪರ ಪೊಲೀಸ್ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, 
ಇವರ ಪತ್ರದಲ್ಲಿ ಶ್ರೀ ಕೆ.ರಾಮಚಂದ್ರಪ್ಪ ಇವರನ್ನು ತಪ್ಪಿತಸ್ಥರೆಂದು ಪರಿಗಣಿಸಿರುವುದರಿಂದ ಇವರನ್ನು ಕೂಡಲೇ ವಜಾಗೊಳಿಸುವಂತೆ ತಿಳಿಸಿರುತ್ತಾರೆ. 


೧೮೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨೫ , ೨೦೧೬ 


ಭಾಗ ೧ 


ಈ ಹಿನ್ನೆಲೆಯಲ್ಲಿ ಶ್ರೀ ಕೆ.ರಾಮಚಂದ್ರಪ್ಪ , ಜಂಟಿ ನಿರ್ದೇಶಕರು ( ಪ್ರಸ್ತುತ ಅಮಾನತ್ತು), ಉದ್ಯೋಗ ಮತ್ತು ತರಬೇತಿ ನಿರ್ದೇಶನಾಲಯ, 
ಬೆಂಗಳೂರು ಇವರನ್ನು ವಜಾ ಮಾಡುವ ಅಧಿಕಾರವುಳ್ಳ ಸಕ್ಷಮ ಪ್ರಾಧಿಕಾರವು ಸರ್ಕಾರಿ ಸೇವೆಯಿಂದ ವಜಾ ಮಾಡಲು ತೀರ್ಮಾನಿಸಿದೆ. 
ಆದ್ದರಿಂದ ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ ಕಾಣ 209 ಇಟಿಐ 2013 ಬೆಂಗಳೂರು, ದಿನಾಂಕ: 15 / 12/2015 
ಬೆಂಗಳೂರು ನಗರ ಲೋಕಾಯುಕ್ತ ವಿಶೇಷ ನ್ಯಾಯಾಲಯದ ಸಿ. ಸಿ. ಸಂ . 3/2012 ದಿನಾಂಕ: 10 /07 /2013ರ ತೀರ್ಪಿನಲ್ಲಿ ನ್ಯಾಯಾಲಯವು 
ಕ್ರಿಮಿನಲ್ ಆರೋಪದಡಿ ಶ್ರೀ ಕೆ.ರಾಮಚಂದ್ರಪ್ಪ ಇವರನ್ನು ತಪ್ಪಿತಸ್ಥರೆಂದು ಪರಿಗಣಿಸಿರುವುದರಿಂದ ಹಾಗೂ ಸುತ್ತೋಲೆ ಸಂಖ್ಯೆ : ಸಿಆಸುಇ ಸೇಇವಿ 95, 
ದಿನಾಂಕ: 26ನೇ ಜೂನ್ 1996ರನ್ವಯ ಶ್ರೀ ಕೆ. ರಾಮಚಂದ್ರಪ್ಪ, ಜಂಟಿ ನಿರ್ದೇಶಕರು ( ಪ್ರಸ್ತುತ ಅಮಾನತ್ತು), ಉದ್ಯೋಗ ಮತ್ತು ತರಬೇತಿ ನಿರ್ದೇಶನಾಲಯ , 
ಬೆಂಗಳೂರು ಇವರನ್ನು ಕರ್ನಾಟಕ ನಾಗರಿಕ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ ನಿಯಮ 8 ( vi) ರನ್ವಯ 
ಸರ್ಕಾರಿ ಸೇವೆಗೆ ಅನರ್ಹತೆಯಾಗತಕ್ಕ ರೀತಿಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ವಜಾಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವಿ . ಪ್ರಕಾಶ್ 
PR. 30 

ಪೀಠಾಧಿಕಾರಿ , 
SC . 50 

ಕಾರ್ಮಿಕ ಇಲಾಖೆ. (ಉದ್ಯೋಗ ಮತ್ತು ತರಬೇತಿ) 
FOREST , ECOLOGY AND ENVIRONMENT SECRETARIAT 
Subject : Diversion of 0.57 ha . of forest land in Sy.No. 16 of Kanyana Village, Bantwala Taluk , 

Dakshina Kannada District for the purpose of cremation yard in favour of the President, 

Misbahul Huda Madarasa Committee , Kaniyoor, Kanyana-reg . 
Read: 1) Principal Chief Conservator of Forests (Head of Forest Force ), Bengaluru Letter 

No. A5 ( 2 ). GFL. CR.10/ 2010 - 11 , dt. 10-11 - 2011. 

Government of Karnataka Letter No. FEE 198 FLL 2011, dt. 02-02 -2012 . 
3) Government of India , M / o Environment and Forests and Climate Change Letter 

No. 4 -KRB 857/ 2012- BAN/ 4774 , dt. 31 - 01 - 2014 . 
Principal Chief Conservator of Forests (Head of Forest Force ), Bengaluru Letter 

No . A5 (2). GFL . CR .10/ 2010 -11 , dt. 27- 04- 2015 . 
5 ) Government of Karnataka Letter No. FEE 198 FLL 2011, dt. 26 -06 -2015 
6 ) Government of India , M /o Environment and Forests and Climate Change Letter 

No. 4- KRB 857/ 2012- BAN/ 7463, dt. 09-04-2015 
Preamble : 

The Principal Chief Conservator of Forests (Head of Forest Force ), Bengaluru vide letter under read at ( 1) had submitted a 
proposal for diversion of 0 . 57 ha. of forest land in Sy . No .16 of Kanyana Village, Bantwala Taluk, Dakshina Kannada District for the 
purpose of cremation yard in favour of the President, Misbahul Huda Madarasa Committee , Kaniyoor, Kanyana subject to certain 
conditions. 

After verification and examination , the proposal was recommended by Government of Karnataka and forwarded to 
Government of India to accord sanction uls 2 of the Forest ( Conservation ) Act , 1980 vide letter under read at ( 2 ). 

The Govt. of India , Ministry of Environment and Forests and Climate Change , Regional Office (Soutern Zone), Bengaluru vide 
its letter under read at ( 3 ) have accorded its in - principle (Stage - 1) approval for the proposal subject to fulfillment of certain conditions 
and the same was communicated to the Principal Chief Conservator of Forests (Head of Forest Force ), Bengaluru with a direction to 
submit compliance report on fulfillment of conditions. 

The Principal Chief Conservator of Forests (Head of Forest Force ), Bengaluru vide letter under read at (4 ) had furnished the 
compliance report and the same was forwarded to Govt of India vide letter under read at (5 ) and requested to obtain final approval of 
Government of India u /s 2 of the Forest (Conservation ) Act, 1980 . 

The Government of India , Ministry of Environment and Forests & Climate Change, Regional Office (Soutern Zone), 
Bengaluru vide its letter under read at (6 ) have accorded and communicated its final approval ( Stage -II) for the proposal u /s 2 of the 
Forest (Conservation ) Act, 1980 subject to certain conditions . 
The proposal has been examined in detail and hence the order. 

Government Order No. FEE 198 FLL 2011 , Bengaluru , Dated :03/ 10 /2015 
In the circumstances as explained in the preamble above , Government is pleased to accord approval u /s 2 of Forest 
(Conservation ) Act, 1980 for diversion of 0 .57 ha . of forest land in Sy .No . 16 of Kanyana Village , Bantwala Taluk , Dakshina Kannada 
District for the purpose of cremation yard in favour of the President, Misbahul Huda Madarasa Committee , Kaniyoor, Kanyana subject to 
following conditions. 

1) The legal status of forest land shall remain unchanged and it will continue to be as forest land. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨೫, ೨೦೧೬ 


002 


2 ) The cost of raising plantation of 10 times the number of trees ;to be felled shall be deposited by the user agency . 
3 ) The total forest area utilized for the project shall not exceed 0 .57 ha . 
4 ) Any other conditions that the Addl.Principal Chief Conservator of Forests (Central), Regional Office , Bengaluru may 

impose from time to time for protection , improvement of flora and fauna in the forest area and public convenience . 
5 ) Plantation of ten times the number of trees to be felled shall be carried ;out at the cost of user agency . 
6 ) Handing and taking over of forest land and commencement of work in the land shall be done within a period of 2 

(two ) years from the date of Stage - 2 approval. 
7 ) The DGPS readings of the forest land diverted shall be communicated to shall be communicated to Govt. of India , 

M /o Environment and Forests , Regional Office (Southern Zone ), Kendriya Sadan , 4th Floor, E and F Wings, 17th Main 

Road, 2nd Block , Koramangala , Bengaluru -560 034 within 30 days of transfer of the forest land. 
8 ) The user agency shall not sub -lease , mortgage and hypothecate the forest area . 
9 ) The user agency has to pay the lease rent as fixed by the Govt. from time to time. 
10 ) The lease tenure is for a period of 20 (twenty) years . 
11) The leased out area should be used for the purpose for which it is granted . In case the land is not used for the 

stipulated purpose within one year or when it is no longer needed for the stipulated purpose, the area should be 
resumed to the Forest Dept. u /s 82 of Karnataka Forest Act, 1963. The concerned Chief Conservator of Forests / 

Deputy Conservator of Forests is authorized to take necessary action in this regard . 
12 ) Tree planting shall be done on the other boundary of graveyard . 
13) The user agency shall ensure effective protection of adjoining forests and plantations . 
14 ) The user agency shall maintain the Acacia seedlings already planted in the proposed area . The user agency shall 

pay the cost of raising and planting of the said Acacia seedlings. 
15 ) The Karnataka Forest Act, 1963 and Rules, 1969 and other relevant Acts & Rules ;will be applicable for any 

violation . 
16 ) The user agency shall also abide by all the conditions imposed upon by Govt. of India , the Govt. of Karnataka and 
Principal Chief Conservator of Forests (HoFF ), Bengaluru . 

By order and in the name of the Governor of Karnataka , 

L .SHARADA 
PR . 655 

Under Secretary to Govt., 
SC . 100 

Forest, Ecology and Environment Dept. 
FOREST, ECOLOGY AND ENVIRONMENT SECRETARIAT 
Subject : Diversion of 0 .66 ha. of forest land in Narashettihalli Sy.No. 19 and Benkikere 

Sy.No.51 of Channagiri Taluk for Water Supply Scheme to Channagiri town to 
Malladihalli and 70 enroute villages with Shanti Sagar Lake in favour of Executive 

Engineer, KUWS & D Board Division , Chitradurga -reg. 
Read : 1) Principal Chief Conservator of Forests (Head of Forest Force ), Bengaluru 

Letter No. A5 ( 3).GFL. CR .-34 / 2013- 14 , dt.05 - 06 - 2014 . 
2 ) Government of Karnataka Letter No. FEE 97 FLL 2014 , dt. 11-09 -2014 . 
3) Government of India , M /O Environment and Forests and Climate Change 

Letter F .No. 4 -KRB1030 /2014 -BAN /6060, dt. 10 - 10 -2014 . 
4 ) Principal Chief Conservator of Forests (Head of Forest Force ), Bangalore 

Letter No. A5 ( 3).GFL .CR . 34 / 2013 - 14 , dt. 12 -05- 2015 . 
5 ) Government of Karnataka Letter No. FEE 97 FLL 2014 , dt. 26 -06 -2015 
6 ) Government of India, M /o Environment and Forests and Climate Change 

Letter F .No. 4 -KRB 1030 /2014 -BAN /7380 , dt. 14 -08 -2015 . 
Preamble : 

The Principal Chief Conservator of Forests (Head of Forest Force ), Bengaluru vide letter under read at (1) had submitted a 
proposal for diversion of 0 .66 ha . of forest land in Narashettihalli Sy.No.19 and Benkikere Sy.No.51 of Channagiri Taluk for Water 
Supply Scheme to Channagiri town to Malladihalli and 70 enroute villages with Shanti Sagar Lake in favour of Executive Engineer, 
KUWS& D Board Division , Chitradurga subject to certain conditions. 

After verification and examination , the proposal was recommended by Government of Karnataka and forwarded to 
Government of India to accord sanction u /s 2 of the Forest (Conservation ) Act, 1980 vide letter under read at (2 ). 

The Govt. of India , Ministry of Environment and Forests and Climate Change , Regional Office (Soutern Zone), Bangalore vide 
its letter under read at (3 ) have accorded its in -principle (Stage - 1) approval for the proposal subject to fulfillment of certain conditions 


೧೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫ , ೨೦೧೬ 


ಭಾಗ ೧ 


4 ) 


and the same was communicated to the Principal Chief Conservator of Forests (Head of Forest Force), Bangalore with a direction to 
submit compliance report on fulfillment of conditions. 

The Principal Chief Conservator of Forests (Head of Forest Force ), Bangalore vide letter under read at (4 ) had furnished the 
compliance report and the same was forwarded to Govt. of India vide letter under read at (5 ) and requested to obtain final approval of 
Government of India u /s 2 of the Forest (Conservation ) Act, 1980. 

The Government of India , Ministry of Environment and Forests & Climate Change , Regional Office (Soutern Zone ), Bangalore 
vide its letter under read at (6 ) have accorded and communicated its final approval (Stage -II) for the proposal uls 2 of the Forest 
(Conservation ) Act, 1980 subject to certain conditions. 
The proposal has been examined in detail and hence the order. 

Government Order No. FEE 97 FLL 2014 , Bengaluru , Dated: 30 /09/2015 
In the circumstances as explained in the preamble above , Government is pleased to accord approval u /s 2 of Forest 
(Conservation ) Act, 1980 for diversion of 0 .66 ha . of forest land in Narashettihalli Sy.No. 19 and Benkikere Sy .No .51 of Channagiri 
Taluk for Water Supply Scheme to Channagiri town to Malladihalli and 70 enroute villages with Shanti Sagar Lake in favour of Executive 
Engineer,KUWS& D Board Division , Chitradurga subject to following conditions . 

1) The legal status of forest land shall remain unchanged . 
2 ) The total forest area utilized for the project shall not exceed 0 .66 ha. 

Any other conditions that the Addl.Principal Chief Conservator of Forests (Central), Regional Office , 
Bangalore may impose from time to time for protection , improvement of flora and fauna in the forest area and 
public convenience . 
Handing and taking over of forest land and commencement of work in the land shall be done within a period 
of 2 (two) years from the date of Stage - 2 approval. 
The DGPS readings of the forest land diverted shall be communicated to Govt. of India , M /o Environment and 
Forests , Regional Office (Southern Zone ), Kendriya Sadan , 4th Floor, E and F Wings, 17th Main Road , 
2nd Block , Koramangala , Bangalore -560 034 within 30 days of transfer of the forest land . 
The lessee shall pay lease rent as fixed by the Govt. from time to time. 
The lease tenure is for a period of 20 (twenty ) years . 
The leased out area should be used for the purpose for which it is granted . In case the land is not used for the 
stipulated purpose with in one year or when it is no longer needed for the stipulated purpose , the area 
should be resumed back . The concerned Chief Conservator of Forests/Deputy Conservator of Forests is 

authorized to take necessary action in this regard . 
9) In case of any offence /violation in the proposed forest land shall be liable for forfeiture under Section 82 of 

Karnataka Forest Act 1963. 
10 ) No residential building structures shall be permitted in the proposed area . 
11) The user agency has to pay the cost for extraction and transportation of trees proposed for felling . 
12) The user agency shall ensure that there should be no damage to the available fauna and other flora . 
13) No labour camp shall be established on the forest land . 
14 ) Any damage to forest area due to such works shall be compensated by the User Agency. The extent of 

damage shall be assessed by the concerned Deputy Conservator of Forests . 
15 ) The user agency shall not sub-lease ,mortgage and hypothecate the forest area . 
16 ) The user agency shall also abide by all the conditions imposed upon by Govt . of India , the Govt. of Karnataka 
and Principal Chief Conservator of Forests (HoFF ), Bangalore . 

By order and in the name of the Governor of Karnataka, 

L .SHARADA 
PR . 603 

Under Secretary to Govt., 
SC . 100 

Forest, Ecology and Environment Dept. 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ವಿಷಯ : ಅರಣ್ಯ ಅಭಿವೃದ್ಧಿ ತೆರಿಗೆ ಹಣದ ಮರುಪಾವತಿಗೆ ಅವಕಾಶ ಮಾಡಿಕೊಡುವ ಬಗ್ಗೆ. 
ಓದಲಾಗಿದೆ:- 1. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ಅರಣ್ಯ ಪಡೆ ಮುಖ್ಯಸ್ಥರು) ಇವರ 

DE 7038 : 1/2000 & /2009 – 281 /2012 – 13 OJO OZ: 08.08.2014. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫ , ೨೦೧೬ 


೧೮೯ 


ಪ್ರಸ್ತಾವನೆ: 

ಮೇಲೆ (1)ರಲ್ಲಿ ಓದಲಾದ ದಿನಾಂಕ: 08 .08.2014ರ ಪತ್ರದಲ್ಲಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ಅರಣ್ಯ ಪಡೆ ಮುಖ್ಯಸ್ಥರು) 
ಬೆಂಗಳೂರು ಇವರು ಕರ್ನಾಟಕ ಅರಣ್ಯ ಕಾಯ್ದೆ , 1975 ಸೆಕ್ಷನ್ 98( ಎ) ಪ್ರಕಾರ ಅರಣ್ಯ ಇಲಾಖೆ ಮತ್ತು ಅರಣ್ಯ ನಿಗಮಗಳು ಮಾರಾಟ ಮಾಡುವ ಎಲ್ಲಾ 
ಅರಣ್ಯ ಉತ್ಪನ್ನಗಳ ಮೇಲೆ ಅರಣ್ಯ ಅಭಿವೃದ್ಧಿ ತೆರಿಗೆ ವಸೂಲು ಮಾಡಲು ಸರ್ಕಾರಕ್ಕೆ ಅವಕಾಶವಿರುತ್ತದೆಯೆಂದು ತಿಳಿಸಿ, ಹೀಗೆ ಸಂಗ್ರಹಿಸಿದ ಅರಣ್ಯ 
ಅಭಿವೃದ್ಧಿ ತೆರಿಗೆಯನ್ನು ರಾಜಸ್ವ ಲೆಕ್ಕ ಶೀರ್ಷಿಕೆ “0045 - other Taxes & Duties on Commodities and Service 00-115-Forest 
Development Tax 0-01 Tax Collection ” ಇದರಡಿಗೆ ಜಮಾ ಮಾಡಲಾಗುತ್ತದೆಂದು, ಈ ಲೆಕ್ಕ ಶೀರ್ಷಿಕೆಯಡಿ ಸಂಚಯವಾದ ಮೊತ್ತವನ್ನು 
ಮಹಾಲೇಖಪಾಲರು, ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಧಿಗೆ ವರ್ಗಾಯಿಸುತ್ತಾರೆ ಅಲ್ಲದೆ ಕೆಲವೊಂದು ಸಂದರ್ಭಗಳಲ್ಲಿ ಅರಣ್ಯ ಉತ್ಪನ್ನಗಳ ಬಹಿರಂಗ 
ಹರಾಜು ಪ್ರಕ್ರಿಯೆ ಮುಗಿದ ಬಳಿಕ ಮಾರಾಟ ಸ್ಥಿರವಾಗದೇ ಹರಾಜು ರದ್ದಾಗುವ ಸಂಭವವಿದ್ದು, ಇಂತಹ ಸನ್ನಿವೇಶದಲ್ಲಿ ಖರೀದಿದಾರರು/ಬಿಡ್ಡುದಾರರಿಂದ 
ಪಡೆದ ಮೊತ್ತ ಮತ್ತು ಅರಣ್ಯ ಅಭಿವೃದ್ಧಿ ತೆರಿಗೆಯನ್ನು ಕೂಡಲೇ ಹಿಂತಿರುಗಿಸಬೇಕಾಗಿರುತ್ತದೆಯೆಂದು ತಿಳಿಸುತ್ತಾ ಖರೀದಿದಾರರು/ ಬಿಡ್ಡುದಾರರಿಂದ ಪಡೆದ 
ಮೊತ್ತ/ ಅರಣ್ಯ ಅಭಿವೃದ್ಧಿ ತೆರಿಗೆ ಮೊತ್ತದ ಮರುಪಾವತಿಗೆ ಲೆಕ್ಕ ಶೀರ್ಷಿಕೆ ನಿಗದಿಯಾಗಿರುವುದಿಲ್ಲವೆಂದು ತಿಳಿಸಿ ಈ ಪರಿಸ್ಥಿತಿಯು ಈ ಹಿಂದಿನ ವರ್ಷಗಳಲ್ಲಿ 
ಇತ್ತಾದರೂ ಅರಣ್ಯ ಅಭಿವೃದ್ಧಿ ತೆರಿಗೆ ಮರುಪಾವತಿಸಬೇಕಾದ ಸಂದರ್ಭದಲ್ಲಿ 0045 - 00 -901 -0 - 00 ಇದರಡಿ ಮರುಪಾವತಿಸಲು ಅನುಮತಿ 
ನೀಡಲಾಗುತ್ತಿದೆಯೆಂದು, ಹಾಗೂ ಇದರನುಸಾರ ಅರಣ್ಯ ಅಭಿವೃದ್ಧಿ ತೆರಿಗೆ ಮರುಪಾವತಿ ಬಿಲ್ಲನ್ನು ಖಜಾನೆಯ ಮೂಲಕ ಡ್ರಾ ಮಾಡಿ 
ಮರುಪಾವತಿಸಲಾಗುತ್ತಿದೆಯೆಂದು ವರದಿ ಮಾಡಿರುತ್ತಾರೆ. 

ಪ್ರಸ್ತುತ ರಾಮನಗರ ಅರಣ್ಯ ವಿಭಾಗಕ್ಕೆ ಸಂಬಂಧಿಸಿದಂತೆ ಗುತ್ತಿಗೆದಾರರೊಬ್ಬರು ಪಾವತಿಸಿರುವ ರೂ . 1. 711 ಲಕ್ಷದ ಅರಣ್ಯ ಅಭಿವೃದ್ಧಿ ತೆರಿಗೆ 
ಮೊತ್ತವನ್ನು ಹಿಂತಿರುಗಿಸಬೇಕಾಗಿದ್ದು , ಈ ಸಂಬಂಧ ಖಜಾನೆಗೆ ಮರುಪಾವತಿ ಬಿಲ್ಲನ್ನು ಸಲ್ಲಿಸಿದಾಗ ಸದರಿ ಬಿಲ್ಲು ಆಕ್ಷೇಪಣೆಗೊಳಗಾಗಿದೆಯೆಂದು ತಿಳಿಸಿ, ಈ 
ಬಗ್ಗೆ ಖಜಾನೆ ನಿರ್ದೇಶಕರು ತಮ್ಮ ಪತ್ರ ಸಂಖ್ಯೆ: ಖ . ನಿ/ ಪ್ರಕ್ರಿಯೆ /99 / 2005 - 06 ದಿನಾಂಕ: 01. 07. 2014ರ ಪತ್ರದಲ್ಲಿ ಅರಣ್ಯಾಭಿವೃದ್ಧಿ ತೆರಿಗೆ 
ಮರುಪಾವತಿಸಲು ರಾಜಸ್ವ ಅಂದಾಜಿನಲ್ಲಿ ಅನುದಾನ /ಮೊಬಲಗು ನಿಗದಿಯಾಗಿಲ್ಲವೆಂದು ತಿಳಿಸಿ, ಅಗತ್ಯ ಅವಕಾಶ ಮಾಡಿಕೊಳ್ಳುವಂತೆ ತಿಳಿಸಿರುತ್ತಾರೆಂದು 
ವರದಿ ಮಾಡಿ ಅರಣ್ಯಾಭಿವೃದ್ಧಿ ತೆರಿಗೆ ಹಣವನ್ನು ಮರುಪಾವತಿಸಬೇಕಾದ ಸಂದರ್ಭದಲ್ಲಿ ಖಜಾನೆಯಿಂದ ಹಣ ಸೆಳೆಯುವ ಸಲುವಾಗಿ, ರಾಜಸ್ವ 
ಆಯವ್ಯಯ ಅಂದಾಜಿನಲ್ಲಿ “ 0045 - other Taxes & Duties on Commodities and Service 00 - 115 - Forest Development Tax - 0 - 01 
Tax Collection ” ( O045 -00 -900- 0-90) ಎಂಬ ಲೆಕ್ಕ ಶೀರ್ಷಿಕೆಯನ್ನು ಆರಂಭಿಸಿ ಪ್ರಾರಂಭಿಕವಾಗಿ ರೂ . 10 .00 ಲಕ್ಷ ಮೊತ್ತಕ್ಕೆ ಅವಕಾಶ 
ಮಾಡಿಕೊಡುವಂತೆ ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಅಪಜೀ 130 ಎಫ್‌ಡಿಪಿ 2014 , ಬೆಂಗಳೂರು ದಿನಾಂಕ: 24 .09 .2015. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಅರಣ್ಯ ಕಾಯ್ದೆ , 1975ರ ಸೆಕ್ಷನ್ 98( ಎ) ಪ್ರಕಾರ ಅರಣ್ಯ ಇಲಾಖೆ ಮತ್ತು 
ಅರಣ್ಯ ನಿಗಮಗಳು ವಸೂಲು ಮಾಡುವ, ಅರಣ್ಯ ಅಭಿವೃದ್ಧಿ ತೆರಿಗೆ ಮೊತ್ತವನ್ನು ಮರುಪಾವತಿ ಮಾಡಲು ಮರುಪಾವತಿ ಬಿಲ್ಲನ್ನು ಖಜಾನೆಯಿಂದ ಡ್ರಾ 
ಮಾಡುವ ಸಲುವಾಗಿ ರಾಜಸ್ವ ಆಯವ್ಯಯ ಅಂದಾಜಿನಲ್ಲಿ “ 0045 - Other Taxes & Duties in Commodities and Services -00- 115 Forest 
Development Tax 0-01 - Tax Collection (0045- 00 -900-0-90) Deduct Refund ” ಎಂಬ ಲೆಕ್ಕ ಶೀರ್ಷಿಕೆಯನ್ನು ಆರಂಭಿಸಿ, ಈ ಲೆಕ್ಕ 
ಶೀರ್ಷಿಕೆಯಡಿ ಪ್ರಾರಂಭಿಕವಾಗಿ ರೂ . 10.00 ಲಕ್ಷಗಳ ಮೊತ್ತಕ್ಕೆ ಅವಕಾಶ ಮಾಡಿ ಆದೇಶಿಸಲಾಗಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 778 ವೆಚ್ಚ -5/2014ರ ಆರ್ಥಿಕ ಇಲಾಖೆ ( ವೆಚ್ಚ - 5) ದಿನಾಂಕ: 04.12.2014ರ 
ಸಹಮತಿಯಂತೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್. ಎಸ್ . ಭಾಗ್ಯಲಕ್ಷ್ಮಿ 
PR. 683 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
Sc. 200 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 

ಸಹಕಾರ ಸಚಿವಾಲಯ 
ವಿಷಯ : ಬೆಳೆ ಸಾಲಕ್ಕಾಗಿ ಬಡ್ಡಿ ಸಹಾಯಧನ ಯೋಜನೆಯಲ್ಲಿ ಹಣ ಬಿಡುಗಡೆ ಮಾಡುವ ಬಗ್ಗೆ . 
ಓದಲಾಗಿದೆ:- 1. ಸರ್ಕಾರದ ಆದೇಶ ಸಂಖ್ಯೆ: ಸಇ 54 ಅಂಆಸ( ಎ) 2014, ಬೆಂಗಳೂರು, 

ದಿನಾಂಕ: 05.05.2014 ಮತ್ತು 03.07.2014, 
2 . ಸರ್ಕಾರದ ಆದೇಶ ಸಂಖ್ಯೆ: ಸಿಒ 212 ಸಿಎಲ್ಎಸ್ 2014, ದಿನಾಂಕ: 10 .06.2014 , 

28 . 08.2014 , 04.12.2015 ಮತ್ತು 25.02 .2015 . 
3. ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ : ಆರ್‌ಸಿಎಸ್/ಸಿಆರ್‌ಡಿ/ಸಿಎಬಿ-1/45 /2014 - 15 , 

ದಿನಾಂಕ: 04. 02. 2015 . 

4. ಸರ್ಕಾರದ ಆದೇಶ ಸಂಖ್ಯೆ: ಆಇ 209 ಬಿಆರ್‌ಎಸ್ 2014 , ದಿನಾಂಕ: 26 .03.2015 . 
ಪ್ರಸ್ತಾವನೆ: 

ಸಹಕಾರ ಇಲಾಖೆಯ ಬೆಳೆ ಸಾಲಕ್ಕಾಗಿ ಬಡ್ಡಿ ಸಹಾಯಧನ ಯೋಜನೆಯಲ್ಲಿ 2014 - 15ನೇ ಸಾಲಿಗೆ ರೂ . 28796 .35 ಲಕ್ಷಗಳ ಆಯವ್ಯಯದ 
ಅವಕಾಶ ಕಲ್ಪಿಸಿದ್ದು ಓದಲಾದ (1) ರ ಸರ್ಕಾರದ ಆದೇಶಗಳಲ್ಲಿ ಈ ಯೋಜನೆಗೆ ಆಡಳಿತಾತ್ಮಕ ಮಂಜೂರಾತಿ ನೀಡಲಾಗಿದೆ. 


ಭಾಗ ೧ 


೧೯೦ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫ , ೨೦೧೬ 
ಮೇಲೆ ಓದಲಾದ (2) ರ ಸರ್ಕಾರದ ಆದೇಶಗಳಲ್ಲಿ ನಾಲ್ಕು ತ್ರೈಮಾಸಿಕ ಕಂತುಗಳಲ್ಲಿ ಒಟ್ಟು ರೂ . 28796.35 ಲಕ್ಷಗಳನ್ನು ಬಿಡುಗಡೆ 
ಮಾಡಲಾಗಿದೆ . 

ಮೇಲೆ ಓದಲಾದ (3) ರ ಪ್ರಸ್ತಾವದಲ್ಲಿ ಸಹಕಾರ ಸಂಘಗಳ ನಿಬಂಧಕರು, ರಾಜ್ಯದ ರೈತರಿಗೆ ಕೃಷಿ ಪತ್ತಿನ ಸಹಕಾರ ಸಂಸ್ಥೆಗಳು ರಿಯಾಯಿತಿ ಬಡ್ಡಿ 
ದರದಲ್ಲಿ ನೀಡಿದ ಸಾಲಗಳ ಪೈಕಿ ವಸೂಲಾಗಿರುವ ಸಾಲಗಳ ಬಡ್ಡಿಯ ವ್ಯತ್ಯಾಸದ ಸಹಾಯಧನ 2425 - 00 - 107 - 02 - 41 - ಸಹಾಯಧನ ( ಯೋಜನೆ) 
ಅಡಿ ಮೂರನೇ ಪೂರಕ ಅಂದಾಜಿನಲ್ಲಿ ರೂ . 53632 .00 ಲಕ್ಷಗಳ ಆಯವ್ಯಯ ಅವಕಾಶ ಕಲ್ಪಿಸಲು ಕೋರಿರುತ್ತಾರೆ . 

ಮೇಲೆ ಓದಲಾದ (4) ರ ಸರ್ಕಾರದ ಆದೇಶದಲ್ಲಿ ಬೆಳೆ ಸಾಲದ ಮೇಲಿನ ಬಡ್ಡಿ ಸಹಾಯಧನಕ್ಕಾಗಿ 2014 -15ನೇ ಸಾಲಿನ ಆರ್ಥಿಕ ವರ್ಷದ 
ಪೂರಕ ಅಂದಾಜು- 3ರಲ್ಲಿ ಲೆಕ್ಕಶೀರ್ಷಿಕೆ 2425 - 00 -107 - 2 - 41 - 106 ( ಯೋಜನೆ) ಅಡಿಯಲ್ಲಿ ಹೆಚ್ಚುವರಿಯಾಗಿ ರೂ . 33 .648.00 ಲಕ್ಷಗಳನ್ನು ಬಿಡುಗಡೆ 
ಮಾಡಿ ಆದೇಶಿಸಿದ್ದು, ಈ ಪೈಕಿ ರೂ . 7,160.00 ಲಕ್ಷಗಳಿಗೆ ಮತ್ತು ರೂ . 26,488.00 ಲಕ್ಷಗಳಿಗೆ ಪ್ರತ್ಯೇಕ ಬಿಡುಗಡೆ ಆದೇಶಗಳನ್ನು ಹೊರಡಿಸಲು 
ಸೂಚಿಸಿದೆ. 
ಸದರಿ ಪ್ರಸ್ತಾವವನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶವನ್ನು ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಒ 212 ಸಿಎಲ್‌ಎಸ್ 2014, ಬೆಂಗಳೂರು, ದಿನಾಂಕ: 27.03.2015. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೆಳೆ ಸಾಲಕ್ಕಾಗಿ ಬಡ್ಡಿ ಸಹಾಯಧನ ಯೋಜನೆಯಲ್ಲಿ ರಾಜ್ಯದ ರೈತರಿಗೆ ಕೃಷಿ ಪತ್ತಿನ 
ಸಹಕಾರ ಸಂಸ್ಥೆಗಳು ರಿಯಾಯಿತಿ ಬಡ್ಡಿ ದರದಲ್ಲಿ ನೀಡಿದ ಸಾಲಗಳ ಪೈಕಿ ವಸೂಲಾಗಿರುವ ಸಾಲಗಳ ಮೇಲಿನ ವ್ಯತ್ಯಾಸದ ಬಡ್ಡಿ ಸಹಾಯಧನ 
ರೂ . 7,160.00 ಲಕ್ಷಗಳ (ಎಪ್ಪತ್ತೊಂದು ಕೋಟಿ ಅರವತ್ತು ಲಕ್ಷ ರೂಪಾಯಿಗಳು ಮಾತ್ರ) ಅನುದಾನವನ್ನು ಲೆಕ್ಕಶೀರ್ಷಿಕೆ 2425 - 00 -107 -2 - 41 ಬೆಳೆ 
ಸಾಲಕ್ಕಾಗಿ ಸಹಾಯಧನ -106 - ಸಾಮಾನ್ಯ ರಡಿಯಲ್ಲಿ ಬಿಡುಗಡೆ ಮಾಡಲಾಗಿದೆ. 

- ಈ ಮೊತ್ತವನ್ನು ಸಹಕಾರ ಸಂಘಗಳ ಅಪರ ನಿಬಂಧಕರು ( ಪತ್ತು) ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ಬೆಂಗಳೂರು ಇವರು ಹಣ 
ಸಂದಾಯ ರಸೀದಿ ಮೂಲಕ ಸಹಕಾರ ಸಂಘಗಳ ನಿಬಂಧಕರ ಮೇಲು ಸಹಿ ಪಡೆದು ಖಜಾನೆಯಿಂದ ಪಡೆಯತಕ್ಕದ್ದು. ಖಜಾನೆಯಿಂದ ಡ್ರಾ ಮಾಡಿದ 
ಮೊತ್ತವನ್ನು ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್ ಬ್ಯಾಂಕ್ ನಿ., ಬೆಂಗಳೂರು ಇಲ್ಲಿ ಠೇವಣಿಸಿ , ಸಹಕಾರ ಸಂಘಗಳ ನಿಬಂಧಕರು , ಸದರಿ ಹಣವನ್ನು 
ಸಂಬಂಧಿಸಿದ ಬ್ಯಾಂಕುಗಳಿಗೆ ಬಿಡುಗಡೆ ಮಾಡುವುದು ಮತ್ತು ಈ ಹಣವನ್ನು ಸಂಬಂಧಿಸಿದ ಫಲಾನುಭವಿಗಳ ಖಾತೆಗೆ ಕೂಡಲೇ ಬಿಡುಗಡೆ ಮಾಡಿ ಈ ಬಗ್ಗೆ . 
ಬಳಕೆ ಪ್ರಮಾಣ ಪತ್ರಗಳನ್ನು ಸಲ್ಲಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 79 ವೆಚ್ಚ 2 /2015 , ದಿನಾಂಕ: 26.03.2015ರ ಸಹಮತಿ ಮೇರೆಗೆ 
ಹೊರಡಿಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಂ . ವೆಂಕಟಸ್ವಾಮಿ , 
PR. 694 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ , 
Sc. 25 

ಸಹಕಾರ ಇಲಾಖೆ. 

ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಕೆ. ಎಂ .ಸಿ.ಶಿವಶಂಕರಮೂರ್ತಿ, ಸಹಾಯಕ ಸರ್ಕಾರಿ ಅಭಿಯೋಜಕರು, 3ನೇ ಜೆಎಂಎಫ್‌ಸಿ ನ್ಯಾಯಾಲಯ, ಮೈಸೂರು 

ಇವರಿಗೆ ಆಯ್ಕೆಕಾಲಿಕ ವೇತನ ಶ್ರೇಣಿಯನ್ನು ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಅಧಿಸೂಚನೆ ಸಂ : ಲಾ 56 ಪಿಪಿಇ 99 , ದಿನಾಂಕ:12.01.2000 , 

2 . ಸರ್ಕಾರದ ಆದೇಶ ಸಂ : ಒಣ 578 ಪಿಪಿಇ 2005, ದಿನಾಂಕ: 17.04 . 2006. 
3. ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ್ರ ಸಂ : ಡಿಪಿಎನ್/ ಸಿಶಾ:1( ಎ)/06/2010 - 11 , 

ದಿನಾಂಕ:19 .12 .2014 ಮತ್ತು 31.01.2015 . 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರಲ್ಲಿ ಶ್ರೀ . ಕೆ. ಎಂ . ಸಿ. ಶಿವಶಂಕರಮೂರ್ತಿ, ಇವರನ್ನು ಸಹಾಯಕ ಸರ್ಕಾರಿ ಅಭಿಯೋಜಕರಾಗಿ 3ನೇ 
ಜೆ. ಎಂ .ಎಫ್. ಸಿ. ನ್ಯಾಯಾಲಯ , ಮೈಸೂರು ಇಲ್ಲಿಗೆ ನೇಮಕಾತಿ ಮಾಡಿ ಆದೇಶಿಸಲಾಗಿದೆ . ಅದರಂತೆ, ಸದರಿಯವರು ಸಹಾಯಕ ಸರ್ಕಾರಿ ಅಭಿಯೋಜಕರ 
ಹುದ್ದೆಯಲ್ಲಿ ದಿನಾಂಕ:24 -01 -2000 ರಂದು ಪೂರ್ವಾಹ್ನ ಕಾರ್ಯ ವರದಿಯನ್ನು ಮಾಡಿಕೊಂಡಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ಸರ್ಕಾರದ ಆದೇಶದನ್ವಯ ದಿನಾಂಕ:24. 01 .2002ರಂದು ಪರಿವೀಕ್ಷಣಾವಧಿಯನ್ನು ತೃಪ್ತಿಕರವಾಗಿ 
ಪೂರೈಸಿರುತ್ತಾರೆಂದು ಘೋಷಿಸಲಾಗಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರ ಪತ್ರದಲ್ಲಿ ಶ್ರೀ . ಕೆ. ಎಂ . ಸಿ .ಶಿವಶಂಕರಮೂರ್ತಿಯವರಿಗೆ ಆಯ್ಕೆಕಾಲಿಕ ವೇತನ ಶ್ರೇಣಿಯನ್ನು ಮಂಜೂರು 
ಮಾಡುವ ಸಂಬಂಧ ಮಹಾಲೇಖಪಾಲರಿಂದ ಪಡೆದ ಅಧಿಕಾರಿಯ ಸೇವಾ ಮಾಹಿತಿಯಿಂದ ಅಧಿಕಾರಿಯು ದಿನಾಂಕ:24.01.2000 ರಿಂದ 23.07.2010ರ 
ಅವಧಿಯಲ್ಲಿ ವೇತನ ರಹಿತ ರಜೆ/ ಅಸಾಧಾರಣ ರಜೆ ಪಡೆದಿರುವುದಿಲ್ಲವೆಂದು ಕಂಡು ಬರುತ್ತದೆ ಹಾಗೂ ಸದರಿಯರು ಈ ಅವಧಿಯಲ್ಲಿ ಅನಧಿಕೃತ ಗೈರು 
ಹಾಜರಾಗಿರುವುದಿಲ್ಲ ಮತ್ತು ಯಾವುದೇ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿರುವುದಿಲ್ಲವೆಂದು ತಿಳಿಸಿರುತ್ತಾರೆ. ಶ್ರೀಯುತರ 2009 - 10 ಮತ್ತು 2010 - 11ನೇ 
ಸಾಲಿನ ವಾರ್ಷಿಕ ಕಾರ್ಯನಿರ್ವಹಣಾ ವರದಿಯಲ್ಲಿ ವರದಿ ಪ್ರಾಧಿಕಾರ ಪ್ರತಿಕೂಲ ಷರಾ ದಾಖಲಿಸಿದ ಕಾರಣ, ಈ ಬಗ್ಗೆ ಮಾನ್ಯ ಕರ್ನಾಟಕ ಆಡಳಿತ 
ನ್ಯಾಯಮಂಡಳಿಯಲ್ಲಿ ಅಧಿಕಾರಿಯು ಅರ್ಜಿ ಸಲ್ಲಿಸಿದ್ದು , ನ್ಯಾಯಾಧೀಕರಣವು ಅರ್ಜಿಗಳನ್ನು ಪುರಸ್ಕರಿಸಿ , ಪ್ರತಿಕೂಲ ಷರಾಗಳನ್ನು ರದ್ದುಪಡಿಸಿರುತ್ತದೆ. 
ಅಧಿಕಾರಿಯ 2004 - 05 ರಿಂದ 2005 - 09ರವರೆಗಿನ 5 ವರ್ಷಗಳ ವಾರ್ಷಿಕ ಕಾರ್ಯನಿರ್ವಹಣಾ ವರದಿಗಳಲ್ಲಿ ಯಾವುದೇ ಪ್ರತಿಕೂಲ ಷರಾ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಫೆಬ್ರವರಿ ೨೫, ೨೦೧೬ 


೧೯೧ 


ಇರುವುದಿಲ್ಲವೆಂದು ತಿಳಿಸುತ್ತಾ, ಇವರಿಗೆ ದಿನಾಂಕ:24.01.2010 ರಿಂದ ಜಾರಿಗೆ ಬರುವಂತೆ 11400 - 21600ಗಳ ವೇತನ ಶ್ರೇಣಿಯಿಂದ 12000 - 22650ರ 
ಆಯ್ಕೆ ಕಾಲಿಕ ವೇತನ ಶ್ರೇಣಿಯನ್ನು ಮಂಜೂರು ಮಾಡುವಂತೆ ಶಿಫಾರಸ್ಸನ್ನು ಮಾಡಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂ . ಒಣ 101 ಪಿಪಿಇ 2014, ಬೆಂಗಳೂರು, ದಿನಾಂಕ : 23 ನೇ ನವೆಂಬರ್ 2015 , 
ಪ್ರಸ್ತಾವನೆಯಲ್ಲಿನ ಅಂಶಗಳ ಹಿನ್ನಲೆಯಲ್ಲಿ, ಶ್ರೀ . ಕೆ. ಎಂ .ಸಿ.ಶಿವಶಂಕರಮೂರ್ತಿ, ಸಹಾಯಕ ಸರ್ಕಾರಿ ಅಭಿಯೋಜಕರು, 3ನೇ ಜೆ. ಎಂ .ಎಫ್. ಸಿ. 
ನ್ಯಾಯಾಲಯ , ಮೈಸೂರು ಇವರು ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಯಲ್ಲಿ ಯಾವುದೇ ಮುಂಬಡ್ತಿ ಇಲ್ಲದೆ 10 ವರ್ಷಗಳ ನಿರಂತರ 
ಸೇವೆಯನ್ನು ಸಲ್ಲಿಸಿದ್ದಕ್ಕಾಗಿ, ದಿನಾಂಕ: 24. 01.2010ರಿಂದ ಅನ್ವಯವಾಗುವಂತೆ ಕರ್ನಾಟಕ ನಾಗರಿಕ ಸೇವಾ ( ಕಾಲಬದ್ದ ಬಡ್ತಿ) ನಿಯಮಗಳು , 1983 
ಮತ್ತು ಕರ್ನಾಟಕ ನಾಗರಿಕ ಸೇವಾ ( ಪರಿಷ್ಕೃತ ವೇತನ) ನಿಯಮಗಳು , 2007ರ ಸರ್ಕಾರದ ಅಧಿಸೂಚನೆ ಸಂ :ಎಫ್‌ಡಿ 17 ಎಸ್‌ಆರ್‌ಪಿ 2007, 
ದಿನಾಂಕ:16.05.2007ರನ್ವಯ ರೂ , 11400 - 21600ಗಳ ವೇತನ ಶ್ರೇಣಿಯಿಂದ ರೂ 12000 - 22650 ಗಳ ಆಯ್ಕೆ ಕಾಲಿಕ ವೇತನ ಶ್ರೇಣಿಯನ್ನು 
ಮಂಜೂರು ಮಾಡಿದೆ. 
ಸದರಿ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂ : ಆಇ 494 ಸೇ - 2/2015 , ದಿನಾಂಕ:16 .09.2015ರನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ದೇವೇಂದ್ರಪ್ಪ ಕಟ್ಟಿಮನಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ 

( ಪೊಲೀಸ್ ಸೇವೆಗಳು – ಬಿ) 

ಒಳಾಡಳಿತ ಸಚಿವಾಲಯ 
ವಿಷಯ : ರಾಜ್ಯದಲ್ಲಿ ಹೊಸದಾಗಿ ಸ್ಥಾಪಿತವಾಗಿರುವ ನ್ಯಾಯಾಲಯಗಳಲ್ಲಿ ಕಾರ್ಯಾರಂಭಿಸಿರುವ 38 ನ್ಯಾಯಾಲಯಗಳಿಗೆ 

ಹೊಂದಿಕೊಂಡಂತೆ ಅಭಿಯೋಜಕರುಗಳ ಹಾಗೂ ಅವರುಗಳ ಕಛೇರಿಗೆ ಪೂರಕ ಸಿಬ್ಬಂದಿಯ ಹುದ್ದೆಗಳ ಸೃಜನೆ ಬಗ್ಗೆ. 
ಓದಲಾಗಿದೆ: (1) ಸರ್ಕಾರದ ಆದೇಶ ಸಂ: ಲಾ 137 ಎಲ್‌ಸಿಇ 2014 , ದಿನಾಂಕ:26.03.2015 , 

( 2) ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತದ ಸಂಖ್ಯೆ: ಡಿಪಿಎನ್/ಸಿಶಾ -1/27/2015 - 16 , 

ದಿನಾಂಕ:05.05.2015 ಮತ್ತು 02 .07.2015 . 
(3) ರಿಜಿಸ್ಟ್ರಾರ್ ಜನರಲ್ , ಕರ್ನಾಟಕ ಉಚ್ಚ ನ್ಯಾಯಾಲಯ , ಬೆಂಗಳೂರು ಇವರ ಪತ್ರ ಸಂಖ್ಯೆ: ಜಿಒಬಿ.II. 236 /2012 , 

ದಿನಾಂಕ:26 .05.2015. 


PR, 709 


ಪ್ರಸ್ತಾವನೆ: 


ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರಲ್ಲಿನ ಸರ್ಕಾರದ ಆದೇಶದಲ್ಲಿ 60 ನ್ಯಾಯಾಲಯಗಳನ್ನು ಸೃಜಿಸಿ ಆದೇಶಿಸಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರಲ್ಲಿ ಅಭಿಯೋಗ ನಿರ್ದೇಶಕರು ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರು ರಾಜ್ಯದಲ್ಲಿ 60 
ನ್ಯಾಯಾಲಯಗಳನ್ನು ಸೃಜನೆ ಮಾಡಲಾಗಿದ್ದು, ಸದರಿ 60 ನ್ಯಾಯಾಲಯಗಳಲ್ಲಿ 38 ನ್ಯಾಯಾಲಯಗಳು ದಿನಾಂಕ;1 -4 - 2015 ರಿಂದ 
ಕಾರ್ಯಾರಂಭಗೊಂಡಿರುವುದರಿಂದ ಸದರೀ ನ್ಯಾಯಾಲಯಗಳಲ್ಲಿ ಅಭಿಯೋಜನಾ ಕೆಲಸಗಳನ್ನು ನಿರ್ವಹಿಸಲು ಅಭಿಯೋಜನಾ ಅಧಿಕಾರಿಗಳ ಮತ್ತು 
ಪೂರಕ ಸಿಬ್ಬಂದಿಗಳನ್ನು ಸೃಜನೆ ಮಾಡುವುದು ಅವಶ್ಯಕವಿರುತ್ತದೆಂದು ತಿಳಿಸಿ, ಸರ್ಕಾರಕ್ಕೆ ಸೃಜಿಸಬೇಕಾದ ನ್ಯಾಯಾಲಯಗಳ ಪಟ್ಟಿಯೊಂದಿಗೆ ಪ್ರಸ್ತಾವನೆಯನ್ನು 
ಸಲ್ಲಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರಲ್ಲಿ ಉಪ ನಿಭಂದಕರು, ಕರ್ನಾಟಕ ಉಚ್ಚ ನ್ಯಾಯಾಲಯ , ಬೆಂಗಳೂರು ಇವರು ಮೇಲೆ ಓದಲಾದ ಕ್ರಮ 
ಸಂಖ್ಯೆ (1) ರ ಆದೇಶದನ್ವಯ ಹೊಸದಾಗಿ ಸ್ಥಾಪಿತವಾದ 60 ಸಿವಿಲ್ ಮತ್ತು ಕ್ರಿಮಿನಲ್ ನ್ಯಾಯಾಲಯಗಳಲ್ಲಿ 38 ನ್ಯಾಯಾಲಯಗಳು ಅಂದರೆ ಕ್ರಮಸಂಖ್ಯೆ: 
1 ರಿಂದ 38 (ಕ್ರಮಸಂಖ್ಯೆ 16 ಅನ್ನು ಹೊರತುಪಡಿಸಿ) ಮತ್ತು ಕ್ರಮ ಸಂಖ್ಯೆ 46 ರ ನ್ಯಾಯಾಲಯವು ದಿನಾಂಕ:01.04.2015 ರಿಂದ ಕಾರ್ಯಾರಂಭ 
ಮಾಡಿರುವುದಾಗಿ ಮತ್ತು ಕ್ರಮ ಸಂಖ್ಯೆ 44 ರಲ್ಲಿನ II ನೇ ಅಪರ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯವು ದಿನಾಂಕ:30 - 5 - 2015 ರಿಂದ ಕಾರ್ಯಾರಂಭ 
ಮಾಡುತ್ತಿರುವುದಾಗಿ ತಿಳಿಸಿರುತ್ತಾರೆ . ಇನ್ನುಳಿದ ನ್ಯಾಯಾಲಯಗಳು ಕಾರ್ಯಾರಂಭ ಮಾಡುತ್ತಿರುವುದಿಲ್ಲವೆಂದು ತಿಳಿಸಿರುತ್ತಾರೆ. 

ನಿರ್ದೇಶಕರು ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯು ಹೊಸದಾಗಿ ಸೃಜನೆಯಾಗಿ ಕಾರ್ಯಾರಂಭಿಸಿರುವ 38 ನ್ಯಾಯಾಲಯಗಳಿಗೆ 
ಈ ಕೆಳಕಂಡ ಪೂರಕ ಸಿಬ್ಬಂದಿಗಳನ್ನು ಸೃಜಿಸಿ ಮಂಜೂರು ಮಾಡಲು ಕೋರಿರುತ್ತಾರೆ. 

ಸರ್ಕಾರಿ ಅಭಿಯೋಜಕರು 
ಪ್ರಥಮ ದರ್ಜೆ ಸಹಾಯಕರು 
ಶೀಘ್ರಲಿಪಿಗಾರರು 

| 38 
ಗ್ರೂಪ್ “ ಡಿ ” ನೌಕರರು 


152 


ಸರ್ಕಾರವು ಪ್ರಸ್ತಾವನೆಯನ್ನು ಪರಿಶೀಲಿಸಿ ಕಾನೂನು ಇಲಾಖೆಯು ಸೃಜಿಸಲಾದ 60 ನ್ಯಾಯಾಲಯಗಳ ಪೈಕಿ 38 ನ್ಯಾಯಾಲಯಗಳು 
ಈಗಾಗಲೇ ಕಾರ್ಯಾರಂಭ ಮಾಡಿರುವುದರಿಂದ ಕಾರ್ಯಾರಂಭಿಸಿರುವ ನ್ಯಾಯಾಲಯಗಳಿಗೆ ಪೂರಕ ಸಿಬ್ಬಂದಿಗಳನ್ನು ಮಂಜೂರು ಮಾಡಲು ತೀರ್ಮಾನಿಸಿ 
ಈ ಕೆಳಕಂಡಂತೆ ಆದೇಶಿಸಿದೆ. 


೧೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫, ೨೦೧೬ 


ಭಾಗ ೧ 


ಒಟ್ಟು 


02 


ಸರ್ಕಾರದ ಆದೇಶ ಸಂಖ್ಯೆ : ಒಣ 226 ಪಿಪಿಇ 2015, ಬೆಂಗಳೂರು, ದಿನಾಂಕ: 28ನೇ ಅಕ್ಟೋಬರ್ 2015 . 
ಪ್ರಸ್ತಾವನೆಯಲ್ಲಿನ ವಿವರದ ಹಿನ್ನೆಲೆಯಲ್ಲಿ, ರಾಜ್ಯದಲ್ಲಿ ಹೊಸದಾಗಿ ಸ್ಥಾಪಿತವಾದ 60 ಸಿವಿಲ್ ಮತ್ತು ಕ್ರಿಮಿನಲ್ ನ್ಯಾಯಾಲಯಗಳಲ್ಲಿ 
ದಿನಾಂಕ: 01.04.2015 ರಿಂದ ಕಾರ್ಯಾರಂಭವಾಗಿರುವ 38 ನ್ಯಾಯಾಲಯಗಳಿಗೆ ಹೊಂದಿಕೊಂಡಂತೆ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ 
ಇಲಾಖೆಗೆ ಈ ಆದೇಶಕ್ಕೆ ಲಗತ್ತಿಸಿರುವ ಅನುಬಂಧದ ಅಂಕಣ ( 2) ರಲ್ಲಿನ ಕಛೇರಿಗಳಿಗೆ ಅಂಕಣ (3) ರಲ್ಲಿ ನಮೂದಿಸಿರುವ ಅಧಿಕಾರಿ ಮತ್ತು ನೌಕರರ 
ವೃಂದದ ಮತ್ತು ಅಂಕಣ ( 4) ರಲ್ಲಿನ ಸಂಖ್ಯೆಯ ಹುದ್ದೆಗಳನ್ನು ಒಟ್ಟು 152 ಹುದ್ದೆಗಳನ್ನು ಸೃಜಿಸಿದೆ ಹಾಗೂ ಸದರಿ ಹುದ್ದೆಗಳನ್ನು ತುಂಬಲು 
ಅನುಮತಿಯನ್ನು ನೀಡಿದೆ. 
ಕ್ರ. ಸಂ : - ನ್ಯಾಯಾಲಯಗಳು 

ಸೃಜಿಸಲಾದ ಹುದ್ದೆಗಳ ಪದನಾಮ ಒಟ್ಟು ಹುದ್ದೆಗಳ ಸಂಖ್ಯೆ 
55 ನೇ ಅಪರ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ , 1) ಸರ್ಕಾರಿ ಅಭಿಯೋಜಕರು 

- 01 
ಬೆಂಗಳೂರು. 

2) ಪ್ರಥಮ ದರ್ಜೆ ಸಹಾಯಕರು 

- 01 
3) ಶೀಘ್ರಲಿಪಿಗಾರರು 

- 01 
4) ಗ್ರೂಪ್ “ ಡಿ ” 

- 01 

- 04 
56 ನೇ ಅಪರ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ , 1) ಸರ್ಕಾರಿ ಅಭಿಯೋಜಕರು 

- 01 
ಬೆಂಗಳೂರು. 2 ) ಪ್ರಥಮ ದರ್ಜೆ ಸಹಾಯಕರು 

01 
3) ಶೀಘ್ರಲಿಪಿಗಾರರು 

4) ಗ್ರೂಪ್ “ ಡಿ ” 
57 ನೇ ಅಪರ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ , | 1) ಸರ್ಕಾರಿ ಅಭಿಯೋಜಕರು 
ಬೆಂಗಳೂರು. 

2 ) ಪ್ರಥಮ ದರ್ಜೆ ಸಹಾಯಕರು 
3) ಶೀಘ್ರಲಿಪಿಗಾರರು | 

4) ಗ್ರೂಪ್ “ ಡಿ ” 
04 58 ನೇ ಅಪರ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ, 1) ಸರ್ಕಾರಿ ಅಭಿಯೋಜಕರು 
ಬೆಂಗಳೂರು. 

12) ಪ್ರಥಮ ದರ್ಜೆ ಸಹಾಯಕರು 
( 3) ಶೀಘ್ರಲಿಪಿಗಾರರು 
4) ಗ್ರೂಪ್ “ ಡಿ ” 


ಒಟ್ಟು 
1) ಸರ್ಕಾರಿ ಅಭಿಯೋಜಕರು 


59 ನೇ ಅಪರ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ , 
ಬೆಂಗಳೂರು. 


2) ಪ್ರಥಮ ದರ್ಜೆ ಸಹಾಯಕರು 
3) ಶೀಘ್ರಲಿಪಿಗಾರರು 


4) ಗೂಪ್ “ ಡಿ ” 


06 


ಒಟ್ಟು 
60 ನೇ ಅಪರ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ , 1) ಸರ್ಕಾರಿ ಅಭಿಯೋಜಕರು 
ಬೆಂಗಳೂರು. 

2 ) ಪ್ರಥಮ ದರ್ಜೆ ಸಹಾಯಕರು 


07 


| 61 ನೇ ಅಪರ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ , 
ಬೆಂಗಳೂರು. 


3) ಶೀಘ್ರಲಿಪಿಗಾರರು 
4) ಗ್ರೂಪ್ “ ಡಿ ” 
ಒಟ್ಟು 
| 1) ಸರ್ಕಾರಿ ಅಭಿಯೋಜಕರು 
2 ) ಪ್ರಥಮ ದರ್ಜೆ ಸಹಾಯಕರು 
3) ಶೀಘ್ರಲಿಪಿಗಾರರು 
4) ಗ್ರೂಪ್ “ ಡಿ ” 
ಒಟ್ಟು 


04 


ಭಾಗ ೧ 


೧೯೩ 


ಕ್ರಸಂ: 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫, ೨೦೧೬ 
ನ್ಯಾಯಾಲಯಗಳು 

ಸೃಜಿಸಲಾದ ಹುದ್ದೆಗಳ ಪದನಾಮ 
62 ನೇ ಅಪರ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ , 1) ಸರ್ಕಾರಿ ಅಭಿಯೋಜಕರು 
ಬೆಂಗಳೂರು. 

2 ) ಪ್ರಥಮ ದರ್ಜೆ ಸಹಾಯಕರು 
3) ಶೀಘ್ರಲಿಪಿಗಾರರು 
4) ಗ್ರೂಪ್ “ ಡಿ ” 


ಒಟ್ಟು ಹುದ್ದೆಗಳ ಸಂಖ್ಯೆ 

01 


08 


- 


01 
- 01 

04 
01 


- 
- 


09 


- 


01 


- 


01 


| 63 ನೇ ಅಪರ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ, 1 ) ಸರ್ಕಾರಿ ಅಭಿಯೋಜಕರು 
ಬೆಂಗಳೂರು. 

2) ಪ್ರಥಮ ದರ್ಜೆ ಸಹಾಯಕರು 
3) ಶೀಘ್ರಲಿಪಿಗಾರರು 
4) ಗ್ರೂಪ್ “ ಡಿ ” 

ಒಟ್ಟು 
64 ನೇ ಅಪರ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ , | 1) ಸರ್ಕಾರಿ ಅಭಿಯೋಜಕರು 
ಬೆಂಗಳೂರು. 


- 01 


04 


2 ) ಪ್ರಥಮ ದರ್ಜೆ ಸಹಾಯಕರು 
3) ಶೀಘ್ರಲಿಪಿಗಾರರು 
4) ಗೂಪ್ “ ಡಿ ” 


ಒಟ್ಟು 


04 


65 ನೇ ಅಪರ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ, 
ಬೆಂಗಳೂರು. 

2) ಪ್ರಥಮ ದರ್ಜೆ ಸಹಾಯಕರು 
3) ಶೀಘ್ರಲಿಪಿಗಾರರು 
4) ಗ್ರೂಪ್ “ ಡಿ ” 

ಒಟ್ಟು 
66 ನೇ ಅಪರ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ , | 1) ಸರ್ಕಾರಿ ಅಭಿಯೋಜಕರು 
ಬೆಂಗಳೂರು. 

2) ಪ್ರಥಮ ದರ್ಜೆ ಸಹಾಯಕರು 
3) ಶೀಘ್ರಲಿಪಿಗಾರರು 
4) ಗ್ರೂಪ್ “ ಡಿ ” 


01 
01 
01 
01 
04 
_ 01 

01 
01 
01 


01 


67 ನೇ ಅಪರ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ , | 1) ಸರ್ಕಾರಿ ಅಭಿಯೋಜಕರು 
ಬೆಂಗಳೂರು. 

2) ಪ್ರಥಮ ದರ್ಜೆ ಸಹಾಯಕರು 
3) ಶೀಘ್ರಲಿಪಿಗಾರರು 
4) ಗ್ರೂಪ್ “ ಡಿ ” 

ಒಟ್ಟು 
68 ನೇ ಅಪರ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ , | 1) ಸರ್ಕಾರಿ ಅಭಿಯೋಜಕರು 
ಬೆಂಗಳೂರು. 

2) ಪ್ರಥಮ ದರ್ಜೆ ಸಹಾಯಕರು 
3) ಶೀಘ್ರಲಿಪಿಗಾರರು 
4) ಗ್ರೂಪ್ “ ಡಿ ” 

ಒಟ್ಟು 
69 ನೇ ಅಪರ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ , 1) ಸರ್ಕಾರಿ ಅಭಿಯೋಜಕರು 
ಬೆಂಗಳೂರು. 

2 ) ಪ್ರಥಮ ದರ್ಜೆ ಸಹಾಯಕರು 
3) ಶೀಘ್ರಲಿಪಿಗಾರರು | 
4) ಗ್ರೂಪ್ “ ಡಿ ” 
ಒಟ್ಟು 


01 
04 


ಭಾಗ ೧ 


ಒಟ್ಟು ಹುದ್ದೆಗಳ ಸಂಖ್ಯೆ 

- 01 


೧೯೪ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨೫, ೨೦೧೬ 
ಕ್ರ. ಸಂ : ನ್ಯಾಯಾಲಯಗಳು 

ಸೃಜಿಸಲಾದ ಹುದ್ದೆಗಳ ಪದನಾಮ 
16 | 4 ನೇ ಅಪರ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ , [ 1) ಸರ್ಕಾರಿ ಅಭಿಯೋಜಕರು 
ಹಾಸನ 

2 ) ಪ್ರಥಮ ದರ್ಜೆ ಸಹಾಯಕರು 
( 3) ಶೀಘ್ರಲಿಪಿಗಾರರು 
4) ಗ್ರೂಪ್ “ ಡಿ ” 


| 


01 


01 


ಒಟ್ಟು 


04 


- 


01 


_ 01 


0 ] 


17 | 1 ನೇ ಅಪರ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ, 

1) ಸರ್ಕಾರಿ ಅಭಿಯೋಜಕರು 
ಜಮಖಂಡಿ. 

2) ಪ್ರಥಮ ದರ್ಜೆ ಸಹಾಯಕರು 
3) ಶೀಘ್ರಲಿಪಿಗಾರರು 
4) ಗ್ರೂಪ್ “ ಡಿ ” 

ಒಟ್ಟು 
18 12 ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 1) ಸರ್ಕಾರಿ ಅಭಿಯೋಜಕರು 
ಬೆಳಗಾವಿ, (ಪೀಠಾಸೀನ - ಗೋಕಾಕ್ ) . 

2 ) ಪ್ರಥಮ ದರ್ಜೆ ಸಹಾಯಕರು 
3) ಶೀಘ್ರಲಿಪಿಗಾರರು 
4) ಗ್ರೂಪ್ “ ಡಿ ” 

ಒಟ್ಟು 
19 2 ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಬೀದರ್ ( 1) ಸರ್ಕಾರಿ ಅಭಿಯೋಜಕರು 
( ಪೀಠಾಸೀನ - ಬಸವಕಲ್ಯಾಣ) 

2 ) ಪ್ರಥಮ ದರ್ಜೆ ಸಹಾಯಕರು 
3) ಶೀಘ್ರಲಿಪಿಗಾರರು 
4) ಗ್ರೂಪ್ “ ಡಿ ” 


20 


ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಚಾಮರಾಜನಗರ (ಪೀಠಾಸೀನ - ಕೊಳ್ಳೇಗಾಲ) 


ಒಟ್ಟು 
1) ಸರ್ಕಾರಿ ಅಭಿಯೋಜಕರು 
2 ) ಪ್ರಥಮ ದರ್ಜೆ ಸಹಾಯಕರು 
3) ಶೀಘ್ರಲಿಪಿಗಾರರು 
4) ಗ್ರೂಪ್ “ ಡಿ ” 


- 


04 


21 


2 ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಚಿಕ್ಕಬಳ್ಳಾಪುರ (ಪೀಠಾಸೀನ - ಚಿಂತಾಮಣಿ) 


ಒಟ್ಟು 
1) ಸರ್ಕಾರಿ ಅಭಿಯೋಜಕರು 
2) ಪ್ರಥಮ ದರ್ಜೆ ಸಹಾಯಕರು 
3) ಶೀಘ್ರಲಿಪಿಗಾರರು 
4) ಗ್ರೂಪ್ “ ಡಿ ” 
ಒಟ್ಟು 
1) ಸರ್ಕಾರಿ ಅಭಿಯೋಜಕರು 
2) ಪ್ರಥಮ ದರ್ಜೆ ಸಹಾಯಕರು 
3) ಶೀಘ್ರಲಿಪಿಗಾರರು 
4) ಗ್ರೂಪ್ “ ಡಿ ” 


3 ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 
ಕೋಲಾರ ( ಪೀಠಾಸೀನ – ಕೆ. ಜಿ .ಎಫ್) 


- 04 


23 


8 ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಮೈಸೂರು (ಪೀಠಾಸೀನ - ಹುಣಸೂರು) 


ಒಟ್ಟು 
1) ಸರ್ಕಾರಿ ಅಭಿಯೋಜಕರು 
2) ಪ್ರಥಮ ದರ್ಜೆ ಸಹಾಯಕರು 
3) ಶೀಘ್ರಲಿಪಿಗಾರರು 
4) ಗ್ರೂಪ್ “ ಡಿ ” 


- 


01 


ಒಟ್ಟು 


- 


04 


ಭಾಗ ೧ 


୦ 


୪ 


ಕ್ರಸಂ: 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫, ೨೦೧೬ 
ನ್ಯಾಯಾಲಯಗಳು 

ಸೃಜಿಸಲಾದ ಹುದ್ದೆಗಳ ಪದನಾಮ 
4 ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 1) ಸರ್ಕಾರಿ ಅಭಿಯೋಜಕರು 
ಶಿವಮೊಗ್ಗ ( ಪೀಠಾಸೀನ - ಭದ್ರಾವತಿ) 

2 ) ಪ್ರಥಮ ದರ್ಜೆ ಸಹಾಯಕರು 
( 3) ಶೀಘ್ರಲಿಪಿಗಾರರು 
4) ಗ್ರೂಪ್ “ ಡಿ ” 


ಒಟ್ಟು ಹುದ್ದೆಗಳ ಸಂಖ್ಯೆ 

- 01 


24 


| 


01 
01 


- 


04 


25 


0 ] 


5 ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 
ಶಿವಮೊಗ್ಗ (ಪೀಠಾಸೀನ - ಸಾಗರ) 


- 


01 


- 


01 


1 ) ಸರ್ಕಾರಿ ಅಭಿಯೋಜಕರು 
2) ಪ್ರಥಮ ದರ್ಜೆ ಸಹಾಯಕರು 
3) ಶೀಘ್ರಲಿಪಿಗಾರರು 
4) ಗ್ರೂಪ್ “ ಡಿ ” 
ಒಟ್ಟು 
1) ಸರ್ಕಾರಿ ಅಭಿಯೋಜಕರು 
2) ಪ್ರಥಮ ದರ್ಜೆ ಸಹಾಯಕರು 
3) ಶೀಘ್ರಲಿಪಿಗಾರರು 
4) ಗ್ರೂಪ್ “ ಡಿ ” 


04 


26 


1 ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 
ಉತ್ತರಕನ್ನಡ (ಪೀಠಾಸೀನ - ಶಿರಸಿ) 


27 | 7 ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 

ಬೆಂಗಳೂರು ಗ್ರಾಮಾಂತರ 


1) ಸರ್ಕಾರಿ ಅಭಿಯೋಜಕರು 
2) ಪ್ರಥಮ ದರ್ಜೆ ಸಹಾಯಕರು 
3) ಶೀಘ್ರಲಿಪಿಗಾರರು 
4) ಗ್ರೂಪ್ “ ಡಿ ” 
ಒಟ್ಟು 
1) ಸರ್ಕಾರಿ ಅಭಿಯೋಜಕರು 
2 ) ಪ್ರಥಮ ದರ್ಜೆ ಸಹಾಯಕರು 
3) ಶೀಘ್ರಲಿಪಿಗಾರರು 
4) ಗ್ರೂಪ್ “ ಡಿ ” 


28 


| 


8 ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಬೆಂಗಳೂರು ಗ್ರಾಮಾಂತರ | 


29 


9 ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಬೆಂಗಳೂರು ಗ್ರಾಮಾಂತರ 


30 


9 ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಬೆಳಗಾವಿ 


ಒಟ್ಟು 
1) ಸರ್ಕಾರಿ ಅಭಿಯೋಜಕರು 
2) ಪ್ರಥಮ ದರ್ಜೆ ಸಹಾಯಕರು 
3) ಶೀಘ್ರಲಿಪಿಗಾರರು 
4) ಗ್ರೂಪ್ “ ಡಿ ” 
ಒಟ್ಟು 
1) ಸರ್ಕಾರಿ ಅಭಿಯೋಜಕರು 
2) ಪ್ರಥಮ ದರ್ಜೆ ಸಹಾಯಕರು 
3) ಶೀಘ್ರಲಿಪಿಗಾರರು 
4) ಗ್ರೂಪ್ “ ಡಿ ” 
ಒಟ್ಟು 
1) ಸರ್ಕಾರಿ ಅಭಿಯೋಜಕರು 
2 ) ಪ್ರಥಮ ದರ್ಜೆ ಸಹಾಯಕರು 
3) ಶೀಘ್ರಲಿಪಿಗಾರರು 
4) ಗ್ರೂಪ್ “ ಡಿ ” 


31 


10 ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಬೆಳಗಾವಿ 


- 


01 


ಒಟ್ಟು 


04 


R .N .I. No . KARBIL /2001/47147 POSTAL REGN. No . RNP /KA/BGS/2202 /2014 - 16 
Licensed to postwithout prepayment WPP No . 297 
೧೯೬ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨೫, ೨೦೧೬ 


ಭಾಗ ೧ 


ಕ್ರಸಂ: 

ನ್ಯಾಯಾಲಯಗಳು 
32 | 11 ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 

ಬೆಳಗಾವಿ 


ಸೃಜಿಸಲಾದ ಹುದ್ದೆಗಳ ಪದನಾಮ 
1) ಸರ್ಕಾರಿ ಅಭಿಯೋಜಕರು 
2) ಪ್ರಥಮ ದರ್ಜೆ ಸಹಾಯಕರು 
3 ) ಶೀಘ್ರಲಿಪಿಗಾರರು 
1 4) ಗ್ರೂಪ್ “ ಡಿ ” 


ಒಟ್ಟು ಹುದ್ದೆಗಳ ಸಂಖ್ಯೆ 

01 
01 


\ \ 


| 


01 


ఒటు 


04 


33 


01 


4 ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ವಿಜಯಪುರ 


. 


( 


) 


1) ಸರ್ಕಾರಿ ಅಭಿಯೋಜಕರು 
2) ಪ್ರಥಮ ದರ್ಜೆ ಸಹಾಯಕರು 
( 3) ಶೀಘ್ರಲಿಪಿಗಾರರು 
1 4) ಗ್ರೂಪ್ “ ಡಿ ” 


01 . 


| 
| 
| 


01 
01 
04 


ಒಟ್ಟು 


34 


0 ] 


| 4 ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಧಾರವಾಡ 


1) ಸರ್ಕಾರಿ ಅಭಿಯೋಜಕರು 
2 ) ಪ್ರಥಮ ದರ್ಜೆ ಸಹಾಯಕರು 
3 ) ಶೀಘ್ರಲಿಪಿಗಾರರು 
4) ಗೂಪ್ “ ಡಿ ” 


01 
01 


ಒಟ್ಟು 


01 


O ) 


01 


37 


353ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಹಾಸನ 1 ) ಸರ್ಕಾರಿ ಅಭಿಯೋಜಕರು 

2 ) ಪ್ರಥಮ ದರ್ಜೆ ಸಹಾಯಕರು 
( 3) ಶೀಘ್ರಲಿಪಿಗಾರರು 

| 01 
4 ) ಗ್ರೂಪ್ “ ಡಿ ” 

01 

ಒಟ್ಟು 
36 | 5 ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಮಂಡ್ಯ | 1) ಸರ್ಕಾರಿ ಅಭಿಯೋಜಕರು 

2 ) ಪ್ರಥಮ ದರ್ಜೆ ಸಹಾಯಕರು 
3) ಶೀಘ್ರಲಿಪಿಗಾರರು 

| 01 
4) ಗೂಪ್ “ ಡಿ ” 

ಒಟ್ಟು 
3 ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 1) ಸರ್ಕಾರಿ ಅಭಿಯೋಜಕರು 
ಶಿವಮೊಗ್ಗ 

2 ) ಪ್ರಥಮ ದರ್ಜೆ ಸಹಾಯಕರು 
3) ಶೀಘ್ರಲಿಪಿಗಾರರು 
( 4) ಗೂಪ್ “ ಡಿ ” 

| 01 

| 04 
38 6 ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 1) ಸರ್ಕಾರಿ ಅಭಿಯೋಜಕರು 
ತುಮಕೂರು 

2 ) ಪ್ರಥಮ ದರ್ಜೆ ಸಹಾಯಕರು 
3) ಶೀಘ್ರಲಿಪಿಗಾರರು 
4) ಗ್ರೂಪ್ “ ಡಿ ” 

| 01 

04 
ಒಟ್ಟು ಹುದ್ದೆಗಳು 

152 
ಸದರಿ ಹುದ್ದೆಗಳಿಗೆ ತಗಲುವ ವೆಚ್ಚವನ್ನು ಲೆಕ್ಕಶೀರ್ಷಿಕೆ "2014 -ನ್ಯಾಯಪರಿಪಾಲನೆ - 00 -114 - ಕಾನೂನು ಸಲಹೆಗಾರರು ಮತ್ತು 
ಸಮೂಪದೇಶಕರು -0 - 02 - ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರು " ಇದರಡಿ ಭರಿಸತಕ್ಕದ್ದು . 

ಸದರಿ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂ : ಎಫ್‌ಡಿ 426 ವೆಚ್ಚ- 11 /2015, ದಿನಾಂಕ:19 .10 .2015ರಲ್ಲಿ ನೀಡಿರುವ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ದೇವೆಂದ್ರಪ್ಪ ಕಟ್ಟಿಮನಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR . 686 

ಒಳಾಡಳಿತ ಇಲಾಖೆ, ( ಪೊಲೀಸ್ ಸೇವೆಗಳು- ಬಿ) 


0] 
0] 


ಮುದ್ರಕರು ಹಾಗೂ ಪ್ರಕಾಶಕರು: - ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ , ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


